ಏಳು ಎಚ್ಚರವಾಗು 


00130) 


ಸನುತಾ ಉದ್ದೇಶ 


ಮಹಿಳೆಗೆ ಶಿಕ್ಷಣ ನೀಡುವ ಮೂಲಕ ಆಕೆಯ ಮೇಲೆ ಹೊದಿಸಲಾಗಿರುವ 
“ಅಬಲೆ” ಎಂಬ ಮುಸುಕು ಕಿತ್ತೊಗೆಯುವುದು. 

ಅವರಲ್ಲಿ ಸುಪ್ತವಾಗಿರುವ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿಗೆ ಪರಿಚಯಿಸುವುದು 
ಮತ್ತು ಆಕೆಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು. 

ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಮಹಿಳೆಯರು ನೀಡುತ್ತಿರುವ 
ಕೊಡುಗೆಯನ್ನೂ ಸಮಾಜ ಗುರುತಿಸುವಂತೆ ಮಾಡುವುದು. 


ತಮ್ಮ ನೋವು-ಸಂಕಟಗಳನ್ನು ಪರಸ್ಕರ ಹಂಚಿಕೊಂಡು ಪರಿಹಾರ ಕಂಡು 
ಕೊಳ್ಳಲು ಸಂಘಟಿತರಾಗಿ ಹೋರಾಡಲು ವೇದಿಕೆ ಒದಗಿಸುವುದು. 


ಶೋಷಣೆಯ ಸಂಕೋಲೆಯೆಂದ ಬಿಡುಗಡೆ ಪಡೆಯಲು ಕುಟುಂಬದಿಂದ ಹಿಡಿದು 
ಸರ್ಕಾರದವರೆಗೆ ಎಲ್ಲಾ ಹಂತಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತೆ ಮಹಿಳೆ 
ಯರನ್ನು ರೂಪಿಸುವುದು, *ಸಮತಾದ? ಉದ್ದೇಶಗಳು. 4 


ಏಳು ಎಚ್ಚರವಾಗು 


(" ಸಮತಾ? ಮಹಿಳಾ ರಾಷ್ಟ್ರೀಯ ಕಲಾ ಜಾಥಾದ 


ಸವತಾ 


ಭಾರತ ಜ್ಞಾನ ವಿಜ್ಞಾನ ಸಮಿತಿ 


ಎಲೆಕ್ಟ್ರೋ ಕೆಮಿಕಲ್‌ ಸೊಸೈಟಿ ಆಫ್‌ ಇಂಡಿಯ 
ಭಾರತೀಯ ವಿಜ್ಞಾನ ಮಂದಿರದ ಆವರಣ 
ಬೆಂಗಳೂರು-560 012 


ಸಮತಾ ಕಲಾ ಜಾಥಾ ಸಂದರ್ಭದಲ್ಲಿ ಪ್ರದರ್ಶಿಸಲ್ಪಟ್ಟ ಬೀದಿ ನಾಟಕಗಳ “ ಏಳು 
ಎಚ್ಚರವಾಗು ™ ಎಂಬ ಈ ಸಂಕಲನಪು' “ಸಮತಾ” ಭಾರತ ವಿಜ್ಞಾನ ಸಮಿತಿ, 
ಎಲೆಕೊ Ks ಕೆಮಿಕಲ್‌ ಸೊಸೈಟಿ ಅಫ್‌ ಇಂಡಿಯಾ, ಭಾರತೀಯ ವಿಜ್ಞಾನ ಮಂದಿರದ 
ಆವರಣ, ಬೆಂಗಳೂರು-560 012 ಇವರ ಪ್ರಕಟಣೆ. ಕ್ರಾ 342384 


ಮೊದಲನೆಯ ಮುದ್ರಣ : 1998 


| ನ ್ಗ 
gs19t 7೪ೆತಿ 


ಟುಟ ಬ [೭2 ಭವದ ಬಟ 
ಎಚ್ಚರಾಗಿರೋಣ 


“ಒಂದು ಪ್ರಶ್ನೆ, ಹಲಹಲವು ಪ ಪ್ರಶ್ನೆಗಳು” ಎಂಬ ಆಶಯದೊಂದಿಗೆ ಪ ಪ್ರಶ್ನಿಸಲು 
ಪ್ರೇರೇಪಿಸಿದ ಈ ಮೊದಲಿನ ಜಾಥಾಗಳ ನಂತರದ ಹೆಜ್ಜೆ ಯೇ “ಸಹೆಶಾ' '-ಸಾಕ್ಷರತೆ 
ಸಮಾನತೆಗಾಗಿ ಮಹಿಳಾ ಕಲಾಜಾಥಾ. | 


ಪ್ರಶ್ನೆ ಒಂದು ಬದುಕನ್ನು ಬದಲು ಮಾಡಬಲ್ಲದು ಎಂಬುದು ಭಾರತ ಜಾ ನ 
ವಿಜ್ಞಾನ ಸಮಿತಿಯ ಅನುಭವ. ಕೇವಲ ಪ ಪ್ರಶ್ನಾರ್ಥಕ ಚಿನೆ ಗಳಿಂದಲೇ ತುಂಬಿ 
ಹೋಗಿರುವ ಜನ ಸಾಮಾನ್ಯರ ಬದುಕನ್ನು ಬದಲು ಮಾಡಬಹುದಾದದ್ದು ಪ್ರಶ್ನಿಸುವ 
ಮನಸ್ಸು. ಈ ಕಾರಣಕಾ ಗಿಯೇ ಖ್ಯಾ ತ ನಾಟಕಕಾರ, ಕವಿ ಬೆ ಕ್ಸ್‌ “ಪ್ರಶ್ನೆ ಕೇಳು 
ವುದಕ್ಕೆ ಹೆದರದಿರು ಒಡನಾಡಿ” ಎನ್ನುತ್ತಾನೆ, 


ಬಾನಿನಲ್ಲಿ ಕಾಮನ ಬಿಲ್ಲು, ನೆಶ್ತಿಯಮೇಲೆ ಥಳಥಳಿಸುವ ತಾರೆಗಳು ಏಕೆ ? 
ಆಕಾಶ ನೀಲಿ, ಗುಲಾಬಿ ಕೆಂಪು ಏಕೆ ? ಪುಟ್ಟ ದೊಂದು ಮಿಣುಕುಹುಳ್ಳು, ಹೊಟ್ಟೆ ಯ 
ಛ್ಲೊಂದು ಟಾರ್ಚು, ಕಾಗೆ, ಪಾರಿವಾಳಗಳಂತೆ ಬಿಕೆ ಟೀಕೆ ಹಾರಲಾರದು ಎಂಬ ಪ ಪ್ರಶ್ನೆ 
ಗಳಿಂದ ಆರಂಭವಾದ ಪ ಪ್ರಶ್ನೆಗಳು ಈಗ ಬಡತನ ಏಕೆ ? ನಿರಕ್ಷರತೆ ಏಕೆ ? ಹಸಿವು 
ಏಕೆ? ಎಂಬಲ್ಲಿಗೆ ಬಂದು ನಿಂತಿದೆ. 


ನಿರಕ್ಷರತೆ ಏಕೆ ? ಸಾಕ್ಷರತೆ ಸಾಕೆ? ಎಂಬ ಪ ಪ್ರಶ್ನೆಯನ್ನು ಭಾರತ ಜ್ಞಾನ 
ವಿಜ್ಞಾ ಲ್ಲಿನ ಸಮಿತಿ ತನ್ನ ಮುಂದಿಟು ಕೊಂಡಾಗ ಹೊಮಿ ದ್ದು ಸಿಖ ಮಹಿಳಾ ಕಲಾ 

ಅತಿ ಹೆಚ್ಚು ಅನಕ್ಷರಸ್ಥ ರನ್ನು ಹೊಂದಿರುವ ಭಾರತದಲ್ಲಿ ಮಹಿಳಾ ಸಾಕ್ಷರತೆಯ 
ಪ್ರಮಾಣ ಆಕ ಹುಟ್ಟಿ ಸುತ ದೆ. ಭಾರತದ ಮಹಿಳಾ ಸಾಕ್ಷರಸ್ಥ ರ ಸಂಖ್ಯೆ 
ಕೇವಲ ಶೇ 39.4 ಜ್‌ ಶ್ರ ಅನಕ್ಷರಸ್ಥ ಪುರುಷರಿಗಿಂತ ಈ ಸಂಖ್ಯೆ ಎರಡು ಪಟ್ಟು 
ಹೆಚ್ಚು. ಅನಕ್ಷರತೆ ಮಹಿಳಾ ಶೋಷಣಿಗೆ ಮುಖ್ಯ ಕಾರಣವೂ ದೆ ಅಕ್ಷರಸ್ಥ 
(ಸಾಕ್ಷರಸ್ಥ ಸ) ಮಹಿಳೆಗಿಂತ ಅನಕ್ಷರಸ್ಥ ಮಹಿಳೆ ಈಗ ಹೆಚ್ಚು ಶೋಷಿತಳು. ಭಾರತದಲ್ಲಿ 
ಮಹಿಳೆಯರು ಕೆಳದರ್ಜೆಯ ಸಾ ಿನಮಾನ ಹೊಂದಲು, ಅಧುನಿಕ ಜಗತ್ತಿನ ದೌರ್ಜನ್ಯ 
ಗಳಿಗೆ, ಸಂಪ್ರದಾಯದ ಸಂಕೋಲೆಗೆ ಸಿಕ್ಕಿಹಾಕಿಕೊಳ ಲು ಈ ಅನಕ್ಷರತೆಯೇ 
ಪ್ರಮುಖ ಕಾರಣವಾಗಿದೆ. 


ಮಹಾತ್ಮಾ ಗಾಂಧಿ ಮಹಿಳೆಯರನ್ನು ಸಾಕ್ಷರರನ್ನಾ ಗಿ ಮಾಡುವ ಕನಸನ್ನು 
ಹೊಂದಿದ್ದ ರು. ಹಣ್ಣು ಕಲಿತರೆ ne ಬದುಕಿನ ಬಗ್ಗೆ ಅವರು ಸ್ಪಷ್ಟ | ನಿಲ 
ವನ್ನು ಹೊಂದಿದ ರು. “ಓಬ್ಬ ಪುರುಷ ಕಲಿತರೆ ಒಬ್ಬ ವ ಕ್ತ ಮಾತ್ರ ಕಲಿತಂತೆ ಅದೇ 


ಒಬ್ಬ ಮಹಿಳೆ ಕಲಿತರೆ ಇಡೀ Heals ಕುಟುಂಬ ಕಲಿತಂತೆ” ಎಂದು ಗಾಂಧೀಜಿ ಸಾರಿ 


ದ್ದರು, ಹೆಣ್ಣೊ ದು ಕಲಿತರೆ ಶಾಲೆಯೊಂದು ತೆರೆದಂತೆ” ಎನ್ನುವುದು ಎಷ್ಟು ಚ 
ಜವಹರಲಾಲ್‌ ನೆಹರೂ ಮಹಿಳೆ ಬದಲಾದರೆ ಜಗತ್ತು ಬದಲಾದಂತೆ ಎನ್ನುತ್ತಿದ್ದ 


“ಇಳೆಯಿಂದ ಮೊಳಕೆವೊಂದು ತಮಟೆಗಳಿಲ್ಲ, ತುತ್ತೂರಿ ದನಿಯಲ್ಲ, ಸೂರ್ಯ 
ಚಂದ್ರರದೊಂದು ಸದ್ದಿಲ್ಲ” ಎನ್ನುತ್ತಾರೈ ಕವಿ ಡಿ.ವಿ.ಜಿ. ಭೂಮಿಯ ಸತ್ವವನ್ನು 
ಹಸಿರಾಗಿ ಚಿಮ್ಮಿಸುವ ಮೊಳಕೆಗೆ ಹೇಗೆ ಸ್ವಾಗತ ಸಿಗಲಿಲ್ಲವೋ ಅಂತೆಯೇ ಮಹಿಳಗೂ 
ಹುಟಿ ) ನಿಂಲೇ ಮಹಿಳೆಗೆ ಸಿಗುವ ತಾತ್ಸಾರ ಶೋಷಣೆಯ ಮಡಿಲಲ್ಲಿ ಆಕೆ ಉಸಿರುಗಟ್ಟು 
ವಂತೆ ಮಾಡಿದೆ. 


ಹೆಣ್ಣೊ ೦ದು ಕಲಿಯುವುದು ಜೀವನ ಬದಲಾಗಲು ಇರುವ ದಾರಿ ಅದಕ್ಕಾಗಿಯೇ 
ಸಮತಾ ಸಾಕ್ಷರತೆಯ ಮೂಲಕ ಸಮಾನತೆಯತ್ತ ಹಜ್ಜೆ ಹಾಕುವ ಆಶಯವನ್ನು 
ಹೊಂದಿದೆ. 


ಸಮತಾ ಮಹಿಳಾ ಕಲಾ ಜಾಥಾದ ಅಂಗವಾಗಿ ಸಮತಾ ರಾಜ್ಯ ಸಮಿತಿ ಪ್ರಸ್ತಕ 
ಪ ದ ಆಡಿಯೋ ಕ್ಯಾಸೆಟ್‌ಗಳನ್ನು ಹೊರತರುವ ಉದ್ದೇಶವನ್ನು ಹೊಂದಿದೆ. 


“ಸಮತಾ' ಕಲಾಜಾತಾದಲ್ಲಿ ರೂಪುಗೊಂಡಿರುವ ಸಮೂಹ ಸೃಷ್ಟಿಯ ಹಲವು ಬೀದಿ 
ನಾಟಕಗಳನ್ನು ಪುಸ್ತಕವಾಗಿ ಹೊರತರುತ್ತಿದ್ದೇವೆ. .. ಈ ನಾಟಕ ಜಿಲ್ಲೆ ಜಿಲ್ಲೆಗಳಲ್ಲಿ 
ಮಹಿಳೆಯ ಸಾಕ್ಷರತೆಯತ್ತ ಜನರ ಗಮನ ಸೆಳೆಯುವ ಸಾಧನವಾಗಲಿ ಎಂಬ ಹಾರೈಕೆ 
ನಮ್ಮದು. ರಾಷ್ಟ್ರೀಯ ಜಾತಾದ ನಂತರ ಎಲ್ಲೆಡೆ ಮತ್ತಷ್ಟು ಸ್ಥಳೀಯ ಕಲಾ ಜಾತಾ 
ಗಳು ಅರಳಲಿ. 


ಈ ಸಂಕಲನದಲ್ಲಿ ಹೆಣ್ಣಿನ ಶೋಷಣೆಯ ಹಲವು ಮುಖಗಳನ್ನು ವಿಶ್ಲೇಶಿಸುವ 
ನಾಟಕಗಳಿವೆ. ರಾಷ್ಟ್ರಿ ಜ್‌ ಕಲಾಜಾಥಾದ ಪೂರ್ವದಲ್ಲಿ ಎಲ್ಲ ರಾಜ್ಯಗಳ ರಂಗಕರ್ಮಿ 
ಗಳು ಒಟ್ಟಿಗೇ ನಡೆಸಿದ ಚಿಂತನೆಯ ಫಲ, ಈ ನಾಟಕಗಳು. 


ಈ ನಾಟಕಗಳು ಹಲವು ವಾಸ್ತವಗಳತ್ತ ನಿಮ್ಮ ಗಮನ ಸೆಳೆಯುತ್ತದೆ. ಹಲವು 
ಆಶಯಗಳನ್ನು ಹಿಂದಿ ಭಾಷೆಯಲ್ಲಿದ್ದ ಈ ನಾಟಕಗಳನ್ನು ಹಿರಿಯ ಲೇಖಕಿ 
ಎಚ್‌.ಎಸ್‌. ಪಾರ್ವತಿ, ಡಾ| ಜಿ. ರಾಮಕೃಷ್ಣ, ಗೆಳತಿಯರಾದ ಎಂ.ಎಸ್‌. ವಿದ್ಯಾ 
ಚಂದ್ರಿಕಾ ನಾಯಕ್‌, ಚಿತ್ರಾ ಸಂಧ್ಯಾ ಕಾರ್ನಾಡ್‌, ವಿಶಾಲಮತಿ ಅವರುಗಳು 
ಅನುವಾದಿಸಿಕೊಟ್ಟಿ ದ್ದಾರೆ. ಅವರಿಗೆಲ್ಲಾ ಸಮತಾ ಅಭಾರಿಯಾಗಿಡೆ. 

ಚಿಮ್ಮಿಸಿದೆ ಈ ಸಂಕಲನದ ಮಹಿಳೆಯರು ಗಟ್ಟಿದನಿಯಲ್ಲ ಹೇಳುತ್ತಾರೆ. ಈ 
ರಾತ್ರಿ ಎಚ್ಚರವಾಗಿರೋಣ. ಹೌದು ! ಮಹಿಳೆಯ ಮೇಲೆ ನಡೆಯುತ್ತಿರುವ ಎಲ್ಲಾ 
ರೀತಿಯ ದೌರ್ಜನ್ಯಗಳ ಬಗ್ಗೆ ಈ ರಾತ್ರಿ, ಈ ಹಗಲು, ಪ್ರತೀ ಹಗಲು ರಾತ್ರಿ 
ಎಚ್ಚರವಾಗಿರೋಣ. 

— ಸಮತಾ 


ರ್ಚಾಶಾೋಾಾಾ್ಸ[ 


ಚೆ 


ಈ ರಾತ್ರಿ ನಾವು ಎಚ್ಚರವಾಗಿರೋಣ 


[ತೋಳಗಳ ಹಿಂಡೊಂದು ರಂಗಮಂಚದ ಮೇಲೆ ಬರುತ್ತದೆ. ಆಗ ರಂಗದ 
ಹಿನ್ನೆಲೆಯಿಂದ ಯಾರೋ ಕೂಗಿದ ಶಬ್ದ! ಕರ್ಪ್ಯೂವಿನ ಸೈರನ್‌ ಕೂಗುತ್ತದೆ, 
ಅದರ ಜೊತೆಗೇ ಘೋಷಣೆ] 

ಜಿಲ್ಲಾ ಆಡಳಿತದ ಪರವಾಗಿ ಮೆಷಿನ್‌ಗನ್‌ ಹಿಡಿದಿರುವ ಸೈನಿಕರ ಮೆರವಣಿಗೆ 
ಬರುತ್ತಿದೆ. ದಂಗೆಯ ನಂತರ ಕರ್ಫ್ಯೂ ಜಾರಿಯಲ್ಲಿರುವುದೆಂದು. ಅದು ನಾಗರಿಕರಿಗೆ 
ಎಚ್ಚರಿಕೆ ನೀಡುತ್ತಿದೆ. ಒಬ್ಬರೂ ಮನೆಯಿಂದ ಹೊರಗಡೆ ಬರಬಾರದು. ಯಾರೇ 
ಆದರೂ ಶಾಂತಿಗೆ ಭಂಗ ತರಲು ಪ್ರಯತ್ನಿಸುತ್ತಿದ್ದಾರೆಂದು ತಿಳಿದರೆ, ಅವರನ್ನು 
ಕಂಡಲ್ಲಿ ಗುಂಡು ಹೊಡೆಯಲು ಆದೇಶಿಸಲಾಗಿದೆ. 


[ಹದ್ದುಗಳ ಹಿಂಡು-ರಂಗಮಂಚದ ಮೇಲೆ ಹಾರುತ್ತಾ ಹೋಗುತ್ತದೆ. 


ಮುದುಕಿ : ರಜಿಯಾ ಓ ರಜಿಯಾ...ಯಾರಾದರೂ ನನ್ನ ಮಗಳನ್ನು ನೋಡಿ 
ದಿರಾ? ಆಯ್ಯೋ, ಯಾರನ್ನು ಕೇಳಲಿ? ಎಲ್ಲಿಗೆ ಹೋಗಲಿ! ಇಷ್ಟೊ 
ತ್ತಿಗೆ ಅವಳು ವಾಪಸ್ಸು ಬರಬೇಕಾಗಿತ್ತು. ಏನಾದರೂ ಆಗಬಾರದ್ದು 
ಆಗದಿರಲಿ ಅಲ್ಲಾ, ಓ ರಜಿಯಾ... ನೀನು ಎಲ್ಲಿದ್ದೀಯಾ? 


[ಆಗಲೇ ಓಡುತ್ತಾ ಬರುವ ರಜಿಯಾ ಪ್ರವೇಶ. ರಂಗಮಂಟಪವನ್ನು ಒಂದು 
ಸುತ್ತು ಹಾಕಿ ಸುಸ್ತಾಗಿ ಕೆಳಗೆ ಬೀಳುತ್ತಾಳೆ. ಹಿನ್ನೆಲೆಯಲ್ಲಿ “ಹಿಡೊ ಳ್ಳಿ, ಹೊಡೆ 
ಯಿರಿ, ಓಡುವುದಕ್ಕೆ ಬಿಡಬೇಡಿ, . ಹಿಡ್ಕೊಳ್ಳಿ ಹಿಡ್ಕೊಳ್ಳಿ” ಎಂಬ ಧ್ವನಿ ಬರುತ್ತದೆ. 
ಗುಂಪು ಘೋಷಣೆಗಳನ್ನು ಕೂಗುತ್ತಾ ರಜಿಯಾಳನ್ನು ದಾಟುತ್ತದೆ. ತನ್ನ ಕೈಗಳಿಂದ 
ಮುಖ ಮುಚ್ಚಿಕೊಂಡಿರುವ ರಜಿಯೂ ನಿಧಾನಕ್ಕೆ ಏಳುತ್ತಾಳೆ]. 


ರಜಿಯಾ : ಅಲ್ಲಿ ಐದು ಜನ ಇದ್ದರು ! ತೋಳಗಳು |. ರಕ್ತ ಕುಡಿಯುವವರು 
ನರಭಕ್ಷಕ ತೋಳಗಳು. (ಅಳು) 


[ಈಗ ಗುಂಪು ಅರ್ಧವೃತ್ತಾಕಾರದಲ್ಲಿ ರಜಿಯಾಳ ಸುತ್ತ ಬಂದು ನಿಲ್ಲುತ್ತದೆ] 


ಶೆ 


ಈ ರಾತ್ರಿ ನಾವು ಎಚ್ಚರವಾಗಿರೋಣಿ 


ಮೊದಲನೆಯವ : ಮನುಷ್ಯತ್ವದ ಎಲ್ಲಾ ಪ್ರವಾಹಗಳನ್ನು ದಂಗೆಯೂ ಇಂಗಿಸುತ್ತದೆ 


ಎರಡನೆಯವ 


ದಂಗೆಯೂ ಮನುಷ್ಯನನ್ನು ಪಶುವನ್ನಾಗಿ ಪರವರ್ತಿಸುತ್ತದೆ.. 


ಮೂರನೆಯವ : ನಮ್ಮ ಜೀವನ ದಂಗೆಯ ನಡುವಿನ ಅಂತರಾಳವಾಗಿದೆ. 


ರಜಿಯಾ 


ಗುಂಪು 


ರಜಿಯಾ 


(ನಿಧಾನವಾಗಿ ಏಳುತ್ತಾ ರಜಿಯಾ ಹೇಳುತ್ತಾಳೆ 

ಎಲ್ಲದ್ದಕ್ಕಿಂತ ಸುಲಭವಾದ ಕೆಲಸ ಅಳುವುದು. ಆದರೆ ನಾನು ಆಳು 
ವುದಿಲ್ಲ. ನಮ್ಮ ಸುತ್ತಲೂ ಬೆಂಕಿ ಆವರಿಸಿದೆ. ನಾನು ಅಲ್ಪ 
ಸ್ವಲ್ಪ ಮಾಡಿದ್ದನ್ನು ಬೆಂಕಿಯೂ ಸುಟ್ಟು ಹಾಕುತ್ತಿದೆ. ಹುಟ್ಟಬಹುದಾದ 
ಇನ್ನೊಂದು ದಂಗೆಯನ್ನು ತಡೆಯಲು ನಾವು ಪ್ರಯತ್ನ ಪಡಬೇಕಾ 
ಗಿದೆ. ದಂಗೆಯನ್ನು ಅಡಗಿಸಲು ನಾವು ಏನಾದರೂ ಮಾಡಲೇಬೇಕು. 
ನಾವು ಏನಾದರೂ ಮಾಡಲೇ ಬೇಕು. (ಎರಡು ಸಲ ಹೇಳುತ್ತಾರೆ) 
[ರಂಗಮಂಟಪವನ್ನು ರಜಿಯಾ ಎರಡು ಸಲ ಸುತ್ತು ಹಾಕುತ್ತಾಳೆ. 
ದೂರದಲ್ಲಿ ಮುದುಕಿಯ ಅಳುವಿನ ಧ್ವನಿ ಕೇಳಿಸುತ್ತದೆ. “ರಜಿಯಾ 
ನನ್ನ ರಜಿಯಾ” ಎಲ್ಲಿ ದಂಗೆಯಾಯಿತೋ ಅಲ್ಲಿಗೆ ರಜಿಯಾ ಬರು 
ತ್ತಾಳೆ. ಎಲ್ಲೆಲ್ಲೂ ನಿಶ್ಯಬ್ದ ನಾಯಿಯ ಅಳುವಿನ ಧ್ವನಿ ಮಾತ್ರ ಕೇಳಿ 
ಸುತ್ತಿದೆ], 

(ಒಂದು ಮನೆಯ ಬಾಗಿಲನ್ನು ತಟ್ಟುತ್ತಾ ಳೆ) 

ಬಾಗಿಲು ತೆಗೆಯಿರಿ ತೆಗೆಯಿರಿ ಬಾಗಿಲನು W 


( ಬಾಗಿಲು ತೆರೆಯುವುದಿಲ್ಲ. ಬೇರೆ ಬಾಗಿಲನ್ನು ತಟ್ಟುತ್ತಾಳೆ. 


ಬಾಗಿಲು ತೆರೆಯುತ್ತದೆ. ಒಬ್ಬ ಹೆಂಗಸು ಸುಮ್ಮನೆ ರಜಿಯಾಳನ್ನು 
ನೋಡುತ್ತಿದ್ದಾಳೆ). 

ನನಗೆ ಒಂದು ರಾತ್ರಿ ಇಲ್ಲಿ ಆಸರೆ ಕೊಡಿ. ನನಗೆ ಬಹಳ ಸುಸ್ತಾಗಿದೆ. 
ಒಂದು ಹೆಜ್ಜೆ ಕೂಡ ಇಡುವುದಕ್ಕೆ ಆಗುತ್ತಿಲ್ಲ. ಆಯ್ಯೋ ಎಂಥಾ 
ಭಯಾನಕ ರಾತ್ರಿ ಇದು. 

(ಆ ಹೆಂಗಸನ್ನು ದಿಟ್ಟಿಸಿ ನೋಡುತ್ತಾಳೆ, ಒಮ್ಮೆಲೆ ಅವಳನ್ನು ಹಿಡಿದು 
ಅಲ್ಲಾಡಿಸಿ) 

ಯಾಕೆ ನೀನು ಏನೂ ಮಾತನಾಡುತ್ತಿಲ್ಲ? 

ನನಗೇನೂ ಗೊತ್ತಿಲ್ಲ. ಅವರುಗಳು ನನ್ನ ಹನ್ನೆರಡು ವರ್ಷದ ಮಗ 
ನನ್ನು ಕೊಂದರು. ಕೇವಲ 12 ವರ್ಷದ ಹುಡುಗ. ಎಂಥಾ ಮುಗ್ಗ, 
ಎಷ್ಟು ನಾಜೂಕು. ನಾನು ಅವನಿಗೆ ಒಂದು ಚಿಕ್ಕ ಗಾಯವಾಗಲು 


ಯಾ 


ಈ ರಾತ್ರಿ ನಾವು ಎಚ್ಚರವಾಗಿರೋಣ 3 


ಬಿಟ್ಟಿರಲಿಲ್ಲ. ನಗುವಿನ ಅಂಗಳದಲ್ಲಿ ಅವನು ಆಡುತ್ತಿದ್ದ. ಇಲ್ಲೇ.... 
ಇಲ್ಲೇ ಅವನನ್ನು ಕೊಂದಿದ್ದು, ಚೆಂಡಾಡುತ್ತಿದ್ದ ಹುಡುಗನನ್ನು 
ಇಲ್ಲೇ ಕೊಂದಿದ್ದು (ಇದ್ದಕ್ಕಿದ್ದಹಾಗೆ ಸಿಟ್ಟಿನಿಂದ) ನಿನ್ನ ಜನರೇ 
ಅವನನ್ನು ಕೊಂದಿದ್ದು. 
ಜಿಯಾ : ನನ್ನ ಜನರು! ಅವರು ನಮ್ಮವರಲ್ಲ. ಅವರು ಯಾರ ಕಡೆಯವರೂ 

ಅಲ್ಲ. ಕೊಲೆಗಡುಕರು ಮ ಸೇರುವುದಿಲ್ಲ. ಅವರು ತೋಳ 
ಗಳು ತೋಳಗಳು. | 

ಸ್ತ್ರೀ : ನನಗೆ ನಂಬಿಕೆ ಬರುತ್ತಿಲ್ಲ. ನನಗೆ ಎಲ್ಲರಲ್ಲೂ ನಂಬಿಕೆ ಹೊರಟು 
ಹೋಗಿದೆ. ಯಾರ ಬಗ್ಗೆಯೂ ನಂಬಿಕೆ ಉಳಿದಿಲ್ಲ. 

ರಜಿಯಾ : (ಉತ್ಸಾಹದಿಂದ) ನಾವು ಒಬ್ಬ ರನೊಬ್ಬರು ನಂಬಲೇ ಬೇಕು. ಈ ಬೆಂಕಿ 
ಯನ್ನು ಆರಿಸಲೇಬೆ:ಕು. ಬ ನಷ್ಟವಾಗಿದೆಯೋ ಅದನ್ನು 
ಮತ್ತೆ ಕಟ್ಟಬೇಕಾಗಿದೆ ಬೆಳಗಾಗುವಷ್ಟರಲ್ಲಿ ನಾವು ಏನಾದರೂ ಮಾಡಲೇ 
ಬೇಕು. ಈ ರಾತ್ರಿ ನಾವು ಎಚ್ಚರವಾಗಿರಲೇಬೇಕು. ಇತರರನ್ನು ಸ ಎಚ್ಚರ 
ಗೊಳಿಸಬೇಕು. 

(ನಾಲ್ಕೂ ಮೂಲೆಯಿಂದಲೂ ಮಹಿಳೆಯರನ್ನು ಒಂದುಗೂಡಿಸುವ 
ಪ್ರಯತ್ನ ನಡೆಯುತ್ತದೆ. ಕೇಳುವವರ, ತಿಳಿಸುವವರ ಮೂಕಾಭಿನಯ 
ರಜಿಯಾಳ ನೇತೃತ ದಲ್ಲಿ ಏಕತೆಯ ಕಡarmation ಮಾಡಲಾಗುತ್ತದೆ 
ತನ್ನ ಮಗನ ಕಳೆದುಕೊಂಡು ತಾಯಿ ಗುಂಪಿನಿಂದ ಬೇರೆ ನಿಲುತ್ತಾಳೆ). 

ಒಬ್ಬ ಮಹಿಳೆ : (ಇನ್ನೊಂದು ಹೆಂಗಸಿನ ಕಡೆ ಹಾರುತ್ತಾ) 
ನಮ್ಮ ಕಷ್ಠ ಕಗಳಿಗೆಲ್ಲಾ ಇವಳೇ ಕಾರಣ. ಇವಳ ಗಂಡ ದಂಗೆಕೋರ 
ಭೇಟಿ ಮಾಡುತ್ತಿರುತ್ತಾನೆ. ಸುತ್ತಲೂ ಬೆಂಕಿಯನ್ನು ಹತ್ತಿಸಿ ಓಡಾ 
ಡುತ್ತಿರುತ್ತಾನೆ. ಅವನೇ ಕೊಲೆಗಾರ. 


ಧಾರ್ಮಿಕ ಸ್ತ್ರೀ : ನಾನು ನಿರ್ದೋಷಿ. ಹಗಲು ರಾತ್ರಿ ಈಶ ರನ ಭಜನೆ ಮಾಡುತ್ತಿರು 
ತ್ತಲೇ ನನ್ನ ಜೀವನವನ್ನು ಪವಿಶ್ರಗೊಳಿಸಬೇ ತ ಇಚ್ಛೆ ನನಗೆ. ಆದರೆ 
ನನ್ನಗಂಡನಿಗೆ ದಯೆ 3 ಎನ್ನುವುದೇ ಇಲ್ಲ. ಹಿ ಸಮಾಜದಲ್ಲಿ 
ತಲೆ ತಗ್ಗಿ ಸುವಂತೆ ಮಾಡಿದ್ದಾ ನ. ಅವನುಪಾಪಿ: ಮಹಾ ಪಾಪಿ 
(ಅಳುತ್ತಾಳೆ), ನನಗಂತೂ ಒಬ ಬ್ಬರನ್ನು ನೋಯಿಸಲು ಇಷ್ಟವಿಲ್ಲ. 
ಇದನ್ನು ದೇವರೇ ಬಲ್ಲ. 
ರಜಿಯಾ : ಹಾಗಾದರೆ ಇಲ್ಲಿಂದಲ್ಲೇ ಪ್ರಾರಂಭಿಸೋಣ, ಅಂದರೆ ಈವತ್ತೆ ಈಗಲೇ 
ದಂಗೆಯಲ್ಲಿ ಯಾರು ಸಾವನ್ನಪ್ಪತ್ತಾರೊ ಅವರು ನಮ್ಮ ಮಕ್ಕಳು 


ಈ ರಾತ್ರಿ ನಾವು ಎಚ್ಚರವಾಗಿರೋಣ 


ಯಾರಿಗೆ ನಷ್ಟವಾಗುತ್ತದೋ ಅವರೂ ಸಹ. ನಮ್ಮ ಗಂಡ, ಮಕ್ಕಳು 
ಅಣ್ಣ ತಮ್ಮಂದಿರು ದಂಗೆಕೋರರ ಮಾತಿಗೆ ಮರುಳಾಗಿಲ್ಲವೆ 


ಈ ರಾತ್ರಿ ನಾವು ಎಚ್ಚರವಾಗಿರೋಣ 5 


ಒಬ್ಬ ಮಹಿಳೆ: ಬೆಳಗಾಗುವ ಮುಂಚೆ....... ದಂಗೆಯ ಬೆಂಕಿ ಆವರಿಸುವ ಮುಂಚೆ 
ನಾವು ಅವರನ್ನು ತಡೆಯೋಣ. ಅವರುಗಳು ದಂಗೆ ಮಾಡದಂತೆ 
ತಡೆಯೋಣ. ತಿರಸ್ಕಾರದ ಬೆಂಕಿ ಹರಡದಂತೆ ತಡೆಯೋಣ 
ಧಾರ್ಮಿಕ ಸ್ತ್ರೀ ಕೇವಲ ಭಜನೆ, ಕೀರ್ತಿನೆಗಳಿಂದ ಯಾವುದೇ ಕೆಲಸ ಆಗುವುದಿಲ್ಲ ಕೆಲಸ 
ಗಳಿಂದ ಜನ ಸುಧಾರಣೆ ಮಾಡಬೇಕು. ತಿರಸಾ ಶರ ಹರಡಲು ನನ್ನ 
ಪತಿಯನ್ನು ಮನೆಯಲ್ಲೇ ಕೂಡಿಹಾಕುತ್ತೇನೆ. ದಂಗೆಕೋರರು ಅವ 
ರನ್ನು ಹೇಗೆ ಭೇಟಿ ಮಾಡುತ್ತಾರೋ ನೋಡುತ್ತೇನೆ. 
ರಜಿಯಾ : ನಡೆಯಿರಿ ಈಗಲೂ ಸಮಯವಿದೆ. ಈ ಮೊಹಲ್ಲಾದಲ್ಲಿ ದಂಗೆ ಮಾಡು 
 ಪವರನ್ನು ತಡೆಯೋಣ, ಈ ಕಪ್ಪಾದ ಇರುಳಿನಲ್ಲಿ ಎಚ್ಚರವಾಗಿ 
ರೋಣ ಕಾವಲು ಕಾಯೋ ಈ ರಾತ್ರಿ ನಾವು ಎಚ್ಚರವಾಗೇ ಇರೋಣ, 
ಗುಂಪು: (ಎರಡು ಬಾರಿ ಹೇಳಬೇಕು) ಈ ರಾತ್ರಿ ನಾವು ಎಚ್ಚರವಾಗೇ ಇರು 
ತ್ತೇವೆ ಈ ರಾತ್ರಿ ನಾವು ಎಚ್ಚರವಾಗೇ ಇರುತ್ತೇವೆ. 


ಅನುವಾದ *ಃ ವಿದ್ಯಾ ಎಂ.ಎಸ್‌. 


ಅವ್ಯಕ್ತ 


ಶ್ರಮದ ಉರಿಯಲ್ಲಿ 


(ರಂಗದ ಹಿಂಬಾಗದಲ್ಲಿ ಆರು ಜನ ನಟರು ಒಂದು ಗೋಡೆಯನ್ನು ನಿರ್ಮಿಸು 
ತ್ತಾರೆ. ಹಿನ್ನೆಲೆಯಲ್ಲಿ ಸಂಗೀತ ಬೆಳಗಿನ ಸಮಯ. ಮನೆಯ ದೃಶ್ಯ.) 

(ಮಹಿಳೆಯೊಬ್ಬಳು ಆಗ ತಾನೆ ನಿದ್ದೆಯಿಂದ ಏಳುತ್ತಿದ್ದಾಳೆ. ರಂಗಮಂಟದ 
ಮೇಲೆ ಬರುತ್ತಾಳೆ. ಅವಳ ಕಣ್ಣುಗಳಲ್ಲಿ ನಿದ್ದೆ ತುಂಬಿದೆ. ಅವಳ ಮುಖ ತೊಳೆದು 
ಕೊಂಡು, ನೀರು ತುಂಬುವುದು, ಕಸ ಗುಡಿಸುವುದು ಮುಂತಾದ ಬೆಳಗಿನ ಕೆಲಸಗಳಲ್ಲಿ 
ತೊಡಗುತ್ತಾಳೆ.) 


ಕೋರಸ್‌ : 


ನೋದಸ್‌ : 


ಕೋರಸ್‌ 


ಕೋರಸ್‌ : 


ಕೋರಸ್‌ : 


ಕೋರಸ್‌ : 


ಹುಡುಗ 1 : 


ಹುಡುಗ 2 : 


ಬೆಳಗಾಗುವುದಕ್ಕೆ ಮುಂಚೆಯೇ ಮನೆ ಮತ್ತೆ ಅಂಗಳ ಚೊಕ್ಕಟವಾಗಿ 
ಹೊಳೆಯುತ್ತಿರಬೇಕು. ಬೇಗ ಮಾಡು. 


ಬೇಗ ಬೇಗ, ಬೇಗ. 
(ಹೆಂಗಸು ಬೇಗ ಬೇಗ ನೆಲ ಗುಡಿಸಲಾರಂಭಿಸುತ್ತಾಳೆ.) 


; ಗಂಡ ಮಕ್ಕಳು ಏಳುವಷ್ಟರಲ್ಲಿ ಊಟ ಸಿದ್ಧವಾಗಿರಬೇಕು. 


ಬೇಗ ಮಾಡು. 
ಬೇಗ ಬೇಗ ಬೇಗ (ಮಹಿಳೆ ಬೇಗ ಬೇಗ ಅಡಿಗೆಗೆ ತೊಡಗುತ್ತಾಳೆ) 


ತಂದೆಗೆ ಸ್ನಾನ ಮಾಡಲು ಬಿಸಿ ನೀರು, ವಕ ಳಿಗೆ ಉಗುರು ಬೆಚ್ಚ 
ಗಿನ ನೀರು ಬೇಗ ಮಾಡು. 

ಬೇಗ, ಬೇಗ, ಬೇಗ 

(ಹೆಂಗಸು ವಿವಶಳಾಗಿ ಬೇಗ ಬೇಗ ಕೆಲಸ ಮಾಡಲಾರಂಭಿಸುತ್ತಾಳೆ.) 


ಕೋರಸ್‌ನ ಇಬ್ಬರು ನಟರು ಮಕ್ಕಳಂತೆ ಅಭಿನಯಿಸುತ್ತ ಮುಂದೆ 
ಬರುತ್ತಾರೆ) 


ಅಮ್ಮಾ ಸ್ಕೂಲಿಗೆ ಹೊತ್ತಾಯ್ತು ತಲೆ ಬಾಚು, (ತಾಯಿ ಮಾಡುತ್ತಿ 
ರುವ ಕೆಲಸ ಬಿಟ್ಟು ಮಗನ ತಲೆ ಬಾಚಲಾರಂಭಿಸುತ್ತಾಳೆ. ಅಷ್ಟರಲ್ಲಿ 
ಹಿಂದಿನಿಂದ ಇನ್ನೊಂದು ಮಗು) 


ಅಮ್ಮಾ ನನ್ನ ಬ್ಯಾಗು ಸಿಕ್ತಿಲ್ಲ. ಎಲ್ಲಿ ಹೋಯ್ತು? ಅಮ್ಮಾ ಬೇಗ ಜಾ, 


ನನ್ನ ಬ್ಯಾಗ್‌ ಕೊಡು (ತಾಯಿ ಮೊದಲ ಮಗನನ್ನು ಬಿಟ್ಟು ಇನ್ನೊ 


ವಾತಾ ೊ್ಠ 


ಅವ್ಯಕ್ತ ಶ್ರಮದ ಉರಿಯಲ್ಲಿ J 


ಕೋರಸ್‌ : 


El 


(09 


ಬ್ಬನ ಬ್ಯಾಗ್‌ ಹುಡುಕಲಾರಂಭಿಸುತ್ತಾಳೆ. ಅಷ್ಟರಲ್ಲಿ ಮೊದಲನೆಯ 
ವನು ಟೈ ಕೇಳುತ್ತಾನೆ. ತಾಯಿ ಟೈ ತೆಗೆಡುಕೊಡುತ್ತಾಳೆ. ಕೊನೆಗೆ 
ಓಡುತ್ತಾ ಹುಡುಗರಿಗೆ ಟಿಫಿನ್‌ ಕೊಟ್ಟು ಅವರನ್ನು ಬೀಳ್ಕೊಡುತ್ತಾಳೆ. 
ಅಷ್ಟರಲ್ಲಿ ಗಂಡ ಬರುತ್ತಾನೆ) 

ಇಲ್ಲಿ ಏನು ಮಾಡ್ತಿದ್ದೀ? ಆಫೀಸಿಗೆ ಹೊತ್ತಾಯ್ತು. ನನ್ನ ಬ್ಯಾಗೆಲ್ಲಿ? 
(ಕೆಲಸದ ಮಧ್ಯದಲ್ಲೇ ತಾಯಿ ಬ್ಯಾಗ್‌ ತಂದು ಕೊಡುತ್ತಾಳೆ) 


: ಈ ತಾಯಿಗೆ ಯಾವ ಕೆಲಸಕ್ಕೂ ಬಿಡುವಿಲ್ಲ. 


[ಸಮೂಹದಲ್ಲಿರುವ ವ್ಯಕ್ತಿಗಳೆಲ್ಲ ಒಬ್ಬೊಬ್ಬರಾಗಿ ತಮಗೆ ಬೇಕಾದ 
ವಸ್ತುಗಳನ್ನು ಕೇಳುತ್ತಾರೆ] 
ಅಮ್ಮಾ. 
ನನ್ನ ಶರ್ಟ್‌ ಎಲ್ಲಿ? 
ಅಮ್ಮಾ, ನನ್ನ ಚಪ್ಪಲಿ? 
ಫಿ ೯ ಸಾ 5 
ಅಮ್ಮಾ ನನ್ನ ಬ್ಯಾಗ್‌ ಕೊಡು 

ನ 9 
ಅಮ್ಮಾ ನನ್ನ ಟೈ : 
ಛತ್ರಿ ಕೊಡ್ತೀಯಾ? 
(ಒಬ್ಬೊಬ್ಬರಾಗಿ ಕೇಳಿ ಆದ ಮೇಲೆ ಅವರೆಲ್ಲ ಒಟ್ಟಾಗಿ ತಮಗೆ 
ಬೇಕಾದ ಸಾಮಾನುಗಳನ್ನು ಕೇಳಲಾರಂಭಿಸುತ್ತಾರೆ. ಸಮೂಹದ 
ಧ್ವನಿ ಎತ್ತರವಾಗುತ್ತದೆ. ಎಲ್ಲರ ಬೇಡಿಕೆಯನ್ನು ಪೂರೈಸಲು ತಾಯಿ 
ಇತ್ತಿಂದತ್ತ ಓಡಾಡುತ್ತಾಳೆ. ಸಮೂಹದ ಧ್ವನಿ ಏರಿದಂತೆಲ್ಲ ಅವಳು 
ತನ್ನ ಕೆಲಸದ ವೇಗವನ್ನು ಹೆಚ್ಚಿಸುತ್ತಾಳೆ. ಕೊನೆಗೆ ಕೋರಸ್‌ನ ದ್ವನಿ 
ತೀರಾ ಏರಿದಾಗ ತಲೆತಿರುಗಿ ಅವಳು ಕಿರುಚಿಕೊಂಡು ರಂಗಮಂಟದ 
ಮಧ್ಯಭಾಗದಲ್ಲಿ ಬಿದ್ದು ಬಿಡುತ್ತಾಳೆ). 
ನಿನ್ನ ಹೆಂಡತಿ ಏನು ಮಾಡುತ್ತಾಳೆ ಎಂದು ಯಾರಿಗಾದರೂ ಕೇಳಿ 
(ಇದುವರೆಗೆ ನಿಶ್ಚಲವಾಗಿ ನಿಂತಿದ್ದ ಮನುಷ್ಯ ಮುಂದೆ ಬಂದು ಹೇಳು 
ತ್ತಾನೆ) 
ನನ್ನ ಹೆಂಡತೀನಾ? ಏನೂ ಮಾಡೋಲ್ಲ, 


(ಪ್ರೇಕ್ಷಕರ ಮಧ್ಯದಿಂದ ಎದ್ದುಬಂದ ಮೂವರು ನಟಿಯರು ಒಬ್ಬ ರ 
ನಂತರ ಒಬ್ಬ ರು ಪ್ರಶ್ನಿಸುತ್ತಾರೆ) 


8 ಅವ್ಯಕ್ತ ಶ್ರಮದ ಉರಿಯ 


ಹುಡುಗಿ 1 : ನಿಮ್ಮ ಮನೆ ಅಂಗಳ ಎಲ್ಲೂ ಗಂಡಿಸೋರು ಯಾರು ಹೇಳಿ. ನಿಮ್ಮ ಮನೆ 
ಬಟ್ಟೆ ಚೊಕ್ಕಟ ಮಾಡೋರು ಯಾರು? 
2 + ನಿಮಗೆಲ್ಲ ಅಡಿಗೆ ಮಾಡೋರು ಯಾರು? ಗಂಡಸರು ಕೆಲಸ ಮಾಡೋ 
ದಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸೋರು ಯಾರು? 
: ಕುಟುಂಬಕೋಸ್ಕರ ತನ್ನ ಊಟ ತಿಂಡೀನೂ ಕಡಿಮೆ ಮಾಡಿಕೊಂಡು 
ಸಂಸಾರವನ್ನೆಲ್ಲ ಹೊಟ್ಟೆ ೇಲಿಟ್ಕೊಂಡು ಕಾಪಾಡೋರು ಯಾರು? 


ಟು 


ದೀದಿನಿ ೪ಢೀ RE 


ಅವ್ಯಕ್ತ ಶ್ರಮದ ಉರಿಯಲ್ಲಿ 9 


ಕೋರಸ್‌ : (ಜನರ ಕಡೆ ನೋಡಿ) 
ಯಾರು? ಯಾರು? ಯಾರು? 
(ಪ್ರೇಕ್ಷಕರ ಮಧ್ಯ ಇದ್ದ ನಟಿಯರು ಹುಡುಗಿಯರು ಬೇರೆ ಬೇರೆಯಾಗಿ 
ರಂಗದ ಮೇಲೆ ಬರುತ್ತಾರೆ. ಬೇರೆ ಬೇರೆ ಕೆಲಸದಲ್ಲಿ ತೊಡಗಿರುತ್ತಾರೆ. 
ಒಬ್ಬಳು ಹಿಟ್ಟು ಬೀಸುತ್ತಾಳೆ. ಇನ್ನೊಬ್ಬಳು ಅಡಿಗೆ ಮಾಡುತ್ತಾಳೆ, 
ಮತ್ತೂಬ್ಬಳು ಬಟ್ಟೆ ಒಗೆಯುತ್ತಾಳೆ. ಸರ್ವೆ ಮಾಡುವ ಮೂರು ಜನ 
ಪದೇ ಪದೇ ಮೂರು ಜನರ ಹತ್ತಿರ ಬರುತ್ತಾರೆ.) 

ವ್ಯಕ್ತಿ 1: ನಮಸ್ಕಾರ, ತಾಯಿ. 

ಹುಡುಗಿ : (ಕೆಲಸ ಮಾಡುತ್ತಲೇ) ನಮಸ್ಕಾರ. 

ವ್ಯಕ್ತಿ 1: ನಿಮ್ಮ ಹೆಸರೇನು ? 

ಹುಡುಗಿ 1 : ನನ್ನ ಹೆಸರು ಸೌಭಾಗ್ಯ 

ವ್ಯಕ್ತಿ 1: ನಿಮ್ಮ ಗಂಡನ ಹೆಸರು? 

ಹುಡುಗಿ 1 : ಪ್ರದೀಪ 

ವ್ಯಕ್ತಿ 1: ಅವರು ಏನು ಕೆಲಸ ಮಾಡ್ತಿದ್ದಾರೆ ? 

ಹುಡುಗಿ 1 : ಅವರು ವಕೀಲರು ಕಣ್ರೀ, 

ವ್ಯಕ್ತಿ 1: ನೀವು ಏನು ಮಾಡ್ತೀರಿ? 

ಹುಡುಗಿ 1 : (ಇದುವರೆಗೆ ಕೆಲಸ ಮಾಡುತ್ತಲೇ ಮಾತನಾಡುತ್ತಿದ ಹುಡುಗಿ ಒಮ್ಮೆಲೇ 
ಕೆಲಸ ನಿಲ್ಲಿಸಿ ವ್ಯಕ್ತಿಯ ಕಡೆ ನೋಡುತ್ತಾಳೆ. ಮತ್ತೆ ಕೆಲಸದತ್ತ ಗಮನ 
ಕೊಟ್ಟು ಹೇಳುತ್ತಾಳೆ ನಾನು ಏನೂ ಮಾಡೊಲ್ಲ, ಏನು ಮಾಡೋಲ್ಲ 
(ಕೈಗಳೆರಡೂ ಫ್ರೀಜ್‌ ಆಗುತ್ತವೆ) 

ವ್ಯಕ್ತಿ 2: ನಮಸ್ಕಾರ ಅಕ್ಕ, 

ಹುಡುಗಿ 2 : ನಮಸ್ಕಾರ 

ವ್ಯಕ್ತಿ 2 : ನಿಮ್ಮ ಹೆಸರೇನು? 

ಹುಡುಗಿ 2 : ವಿಮಲಾ ಇ. 

ವ್ಯಕ್ತಿ 2: ನಿಮ್ಮ ಪತಿಯ ಹೆಸರು? 

ಹುಡುಗಿ 2 : ರಾಮರಾವ್‌ | 

ವ್ಯಕ್ತಿ 2: ಅವರೇನು ಕೆಲಸ ಮಾಡ್ತಾರೆ? 

ಹುಡುಗಿ 2 : ಅವರು ಹೆಡ್‌ಮಾಸ್ಟರ್‌ - 

ವ್ಯಕ್ತಿ 2: ನೀವು? | 


10 ಅವ್ಯಕ್ತ ಶ್ರಮದ ಉರಿಯಲ್ಲಿ 


ಹುಡುಗಿ 2 : (ಮೊದಲ ಹುಡುಗಿಯಂತೆಯೇ ಕೆಲಸ ನಿಲ್ಲಿಸಿ ವ್ಯಕ್ತಿಯ ಕಡೆ ನೋಡು 
ತ್ತಾಳೆ. ಮತ್ತೆ ವೇಗವಾಗಿ ಕೆಲಸದಲ್ಲಿ ತೊಡಗುತ್ತಾಳೆ) 
ನಾನು ಏನೂ ಮಾಡೊಲ್ಲ, ಏನೂ ಮಾಡೊಲ್ಲ, ( ನಿಶ್ಚಲ ಆಗಃತ್ತಾಲಿ) 

ವ್ಯಕ್ತಿ 3 : ನಿಮ್ಮ ಹೆಸರೇನಮ್ಮ ? 

ಹುಡುಗಿ 3 : ಸರಿತಾ ; 

ವ್ಯಕ್ತಿ 3 : ನಿಮ್ಮ ಪತಿಯ ಹೆಸರು? 

ಹುಡುಗಿ 3 : ವೀರೇಂದ್ರ 

ವ್ಯಕ್ತಿ 3 : ಅವರೇನು ಕೆಲಸ ಮಾಡ್ತಾರೆ? 

ಹುಡುಗಿ 3 : ಅವರು ಕ್ಲಾರ್ಕ್‌ ಆಗಿದಾರೆ. 

ವ್ಯಕ್ತಿ 3 : ನೀವು? 

ಹುಡುಗಿ 3 : (ಹಿಂದಿನವರಂತೆಯೇ) ನಾನು? ನಾನೇನು ಮಾಡೊಲ್ಲ, ಏನೂ 
ಮಾಡೊಲ್ಲ, ಏನೂ ಮಾಡೊಲ್ಲ (ನಿಶ್ಚಲ ಆಗುತ್ತಾಳೆ) 
(ವ್ಯಕ್ತಿಗಳು ಮುಂದೆ ಬಂದು ಒಬ್ಬರನಂತರ ಒಬ್ಬರು ಹೇಳುತ್ತಾರೆ) 

ವ್ಯಕ್ತಿ 1: ಒಬ್ಬ ಗೃಹಿಣಿಯ ಶ್ರಮವನ್ನು ಯಾರೂ ಗುರುತಿಸುವುದಿಲ್ಲ. 

ವ್ಯಕ್ತಿ 2; ಅವಳು ಯಾರಿಗೂ ಏನೂ ಹೇಳುವುದಿಲ್ಲ, ಯಾರಲ್ಲೂ ದೂರು ಹೇಳಿ 


ಕೊಳ್ಳುವುದಿಲ್ಲ. | 
ವ್ಯಕ್ತಿ 3 : ಹೀಗೆ ಅವಳ ಇಡೀ ಜೀವನ ಮನೆಯೊಳಗೇ ಕಳೆದು ಹೋಗುತ್ತದೆ. 
ಕೋರಸ್‌ ; (ಮೂರು ವ್ಯಕ್ತಿಗಳ ಜೊತೆ ವೇದಿಕೆಯ ಮುಂದೆ ಬಂದು ನಿಂತು ಹಾಡ 
ಲಾರಂಭಿಸುತ್ತದೆ) 


ಅವ್ಯಕ್ತ ಶ್ರಮದ ಹವನ ಕುಂಡದಲಿ 
ಅವರು ಹಗಲು ರಾತ್ರಿಗಳು ಉರಿಯುತ್ತಿವೆ. 
(ಹಾಡುತ್ತ ಸಮೂಹ ಹಿಂದೆ ಸರಿಯುತ್ತದೆ) 


ದೃಶ್ಯ ೨ 
[ಈ ದೃಶ್ಯದಲ್ಲೂ ಹಿಂದಿನವರಂತೆಯೇ ನಟರು ಹಾಗೆಯೇ ಗೋಡೆಯನ್ನು 


ನಿರ್ಮಿಸಿದ್ದಾರೆ. ಬೆಳಗಿನ ಸಮಯ. ಹಿನ್ನೆಲೆಯಲ್ಲಿ ಕಾರ್ಯಾನೆಯ ಸಿಳ್ಳೆಯ 
ಶಬ್ದ, ಮಹಿಳೆ ಮನೆಯಿಂದ ಹೊರಗಡೆ ಅಂಗಳಕ್ಕೆ ಬರುತ್ತಾಳೆ] 


ಕೋರಸ್‌ : ಬೆಳಗ್ಗೆ ಐದು ಗಂಟೆ ಆಗಿದೆ. ಆಕೆ ಒಮ್ಮೆಲೇ ಕೆಲಸದಲ್ಲಿ ತೊಡಗುತ್ತಾಳೆ 
(ವೇದಿಕೆಯ ಬೇರೆ ಬೇರೆ ಭಾಗಗಳಿಗೆ ಓಡೋಡಿ ಕೆಲಸ ಮಾಡುತ್ತಾಳೆ) 


ವಾ 


ಅವ್ಯಕ್ತ ಶ್ರಮದ ಉರಿಯಲ್ಲಿ dll 


ಕೋರಸ್‌ : 


ಕೋರಸ್‌ : 


ಹತ್ತು ಗಂಟೆಯ ಒಳಗೆ ಕೆಲಸವೆಲ್ಲ ಮುಗಿಸಿ ಆಫೀಸಿಗೆ ಹೋಗಬೇಕು 
ಬೇಗ ಮಾಡು. 

ಬೇಗ ಬೇಗ ಬೇಗ, ಬೇಗ ಬೇಗ ಬೇಗ, ಬೇಗ ಬೇಗ ಬೇಗ. 

(ಹೆಂಗಸು ಮೊದಲಿಗಿಂತ ಬೇಗ ಬೇಗ ಕೆಲಸ ಮಾಡುತ್ತಾಳೆ) 
ಎಂಟೂವರೆಗೆ ಮಕ್ಕಳು ಶಾಲೆಗೆ ಹೋಗಬೇಕು ಬೇಗ ಮಾಡು. 

ಬೇಗ ಬೇಗ ಬೇಗ ಬೇಗ ಬೇಗ ಬೇಗ ಬೇಗ ಬೇಗ ಬೇಗ. 

(ಹೆಂಗಸು ಕೆಲಸದ ವೇಗವನ್ನು ಮತ್ತಷ್ಟು ಹಚ್ಚಿಸುತ್ತಾಳೆ ಹಿಂದಿನಿಂದ 
ಇಬ್ಬರು ಹುಡುಗರು ವೇದಿಕೆಯ ಮೇಲೆ ಬರುತ್ತಾರೆ. ಸ್ಕೂಲಿನ 
ಬ್ಯಾಗನ್ನು ತೆಗೆದುಕೊಂಡು ಅವರು ತಾಯಿಯೊಡನೆ ಹೇಳುತ್ತಾರೆ) 
ಅಮ್ಮಾ ನಾವು ಹೊರಡ್ತಿದ್ದೀವಿ. 

ತಾಯಿ ಮಕ್ಕಳನ್ನು ಮುದ್ದು ಮಾಡುತ್ತಾಳೆ. ರಸ್ತೆಯಲ್ಲಿ ಹುಶಾರಾಗಿ 
ಹೋಗಿ ಎನ್ನುತ್ತಾಳೆ. ಮಕ್ಕಳು ಟಾಟಾ ಮಾಡಿ, ಹೊರಟು ಹೋಗು 
ತ್ತಾರೆ. ತಾಯಿ ಮತ್ತೆ ಕೆಲಸದಲ್ಲಿ ತೊಡುಗುತ್ತಾಳೆ] 


- ಒಂಬತ್ತು ಗಂಟೆಗೆ ನಿನ್ನ ಪತಿಯೂ ಆಫೀಸಿಗೆ ಹೋಗಬೇಕು. ಬೇಗ 


ಕೆಲಸ ಮಾಡು. 


: ಬೇಗ ಬೇಗ ಬೇಗ, ಬೇಗ ಬೇಗ ಬೇಗ, ಬೇಗ ಬೇಗ ಬೇಗ. 


[ತಾಯಿ ಮೊದಲಿಗಿಂತ ಬೇಗ ಕೆಲಸ ಮಾಡಲಾರಂಭಿಸುತ್ತಾಳೆ.] 

ಓ ಮನೂ, ನಿನ್ನ ಕೆಲಸ ಮುಗೀಲಿಲ್ವಾ ? ಇಬ್ಬರೂ ಒಟ್ಟಿಗೆ ಆಫೀಸಿಗೆ 
ಹೊರಡೋಣ ಅಂದುಕೊಂಡಿದ್ದೆ. ಸರಿ ಬಿಡು, ನಾನು ಹೊರಡ್ತೀನಿ. 
ಸಂಜೆ ನಾನು ಬರೋದು ಸ್ವಲ್ಪ ತಡವಾಗುತ್ತೆ. ಆದ್ದರಿಂದ ನೀನು 
ಸ್ವಲ್ಪ ಬೇಗ ಬಂದುಬಿಡು. 

ನೀವು ಬರೋದು ತಡ ಯಾಕೆ ಆಗುತ್ತೆ? 


ನಾನಿವತ್ತು ಒಂದು ಸೆಮಿನಾರ್‌ಗೆ ಹೋಗುಬೇಕು. ಭಾಷಣ ಇದೆ. 


(ಗಂಡ ಹೊರಟು ಹೋಗುತ್ತಾನೆ. ಆಕೆ ಮತ್ತೆ ಕೆಲಸದಲ್ಲಿ ತೊಡುಗು 
ತ್ತಾಳೆ) 


ಆಗಲೇ ಒಂಭತ್ತೂವರೆ ಆಯ್ತು ನೀನು ಹತ್ತು ಗಂಟೆ ಒಳಗೆ ಆಫೀಸಿ 
ನಲ್ಲಿ ಇರಬೇಕು. ' ಬೇಗ ಮಾಡು. 


ಬೇಗ ಬೇಗ ಬೇಗ, ಬೇಗ ಬೇಗ ಬೇಗ, ಬೇಗ ಬೇಗ ಬೇಗ, 
(ಹೆಂಗಸು ಬೇಗ ಬೇಗ ಕೆಲಸ ಮುಗಿಸಿ ಮನೆಯಿಂದ ಹೊರಡುತ್ತಾಳೆ). 


12 


ಹೆಂಗಸು : 


ನಿಮೂಹ : 


ಅವ್ಯಕ್ತ ಶ್ರಮದ ಉರಿಯಲ್ಲಿ 


ಹೋಗುತ್ತಿರುವಾಗಲೇ ತಲೆ ಬಾಚಿಕೊಳ್ಳುತ್ತಾಳೆ. ವೇದಿಕೆಯನ್ನು 
ಎರಡು ಬಾರಿ ಸುತ್ತು ಹಾಕಿ ಆಫೀಸಿನೊಳಗೆ ಪ್ರವೇಶಿಸುತ್ತಾಳೆ. ಅಕ್ಕ 
ಪಕ್ಕ ನೋಡಿ ತನ್ನ ಬ್ಯಾಗನ್ನು ಇಡುತ್ತಾಳೆ ರಿಜಿಸ್ಕರ್‌ನಲ್ಲ ಹಾಜರಿ 
ಹಾಕುತ್ತಿದ್ದಾಗ ಹಿಂದಿನಿಂದ ಬಾಸ್‌ನ ಧ್ವನಿ ಕೇಳುತ್ತದೆ.) 
ಮನೋರಮಾ ಅವರೇ ಪ್ರತಿದಿನದಂತೆ ಈವತ್ತೂ ನೀವು ತಡವಾಗಿ 
ಬಂದಿರಿ. ಇನ್ಮೇಲೆ ಹೀಗೆ ಮಾಡ ಬೇಡಿ, ಇದು ಕೊನೆಯ ಎಚ್ಚರಿಕೆ. 
ಈ ಕಾಗದ ತೊಗೊಳಿ. ಬೇಗ ಟೈಪ್‌ ಮಾಡಿ ತನ್ನಿ. 
[ಬಾಸ್‌ನ ಧ್ವನಿ ಕೇಳಿ ಗಾಬರಿಯಿಂದ ಕಾಗದ ಎತ್ತಿಕೊಂಡು ಟೈಪ್‌ ಮಾಡ 
ಲಾರಂಭಿಸುತ್ತಾಳೆ. ಹಿಂದಿನಿಂದ ಸ್ಟಾಪಿನವರು ವ್ಯಂಗವಾಡುತ್ತಾರೆ] 
ಇವರಿಗಾದರೆ ಪರವಾಗಿಲ್ಲಪ್ಪ. 
ಬಾಸ್‌ ಕೂಡಾ ಏನೂ ಅನ್ನೊಲ್ಲ. 
ನೀವು ಹೇಳೋದೂ ಸರಿ. 
ಸರಿಯಾಗಿ ಕೆಲಸ ಮಾಡೋದಕ್ಕೆ ಆಗದಿದ್ರೆ ಮನೇಲಿಇರಬೇಕಪ್ಪ. 
(ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ. ಹೆಂಗಸು ಏನೂ ಕೇಳಿಸದವಳಂತೆ 
ಕೆಲಸ ಮಾಡುತ್ತಿರುತ್ತಾಳೆ. ಹಾಗೆಯೇ ಗಡಿಯಾರ ನೋಡುತ್ತಾಳೆ) 
ತನ್ನಲ್ಲೇ) ಐದು ಗಂಟೆ ಆಯ್ತು. ಮಕ್ಕಳು ಕಾಯ್ತಿರ ಬಹುದು. 
(ಯೋಚಿಸುತ್ತ ಕೋರಸ್‌ ಕಡೆ ನೋಡುತ್ತಾಳೆ. ಕೋರಸ್‌ ಧ್ವನಿ) 
ಐದು ಗಂಟೆ ಆಯ್ತು, ಐದು ಗಂಟೆ ಆಯ್ತು, ಐದು ಗಂಟೆ ಆಯ್ತು. 
(ಕೋರಸ್‌ ಒಬೊ ಬರೇ ನಟರು ಹೂರಗೆ ಬಂದು ಹೆಂಗಸನ್ನು 
ನೋಡುತ್ತಾರೆ) 
ಮಕ್ಕಳ ಜವಾಬ್ದಾರಿ ಹೆಂಗಸಿಗೆ ಮಾತ್ರ ಸೇರಿದ್ದೇನು? 
ಸ್ವಂತ ಕಾರಣಕ್ಕೋಸ್ಕರ ಹಂಗಸು ತಡವಾಗಿ ಹಿಂತಿರುಗುತ್ತಾಳೇನು? 
ಹೆಂಗಸೂ ತನ್ನ ಪತಿಯಂತೆಯೇ ಹೊರ ಪ್ರಪಂಚದ ಚಟುವಟಿಕೆಗಳಲ್ಲಿ 
ಭಾಗವಹಿಸಬಾರದೇನು? 
ಮನೆಕೆಲಸದ ಜವಾಬ್ದಾರಿಯನ್ನೆಲ್ಲ ಹೆಂಗಸು ಮಾತ್ರ ಹೊರಬೇಕೇನು ? 
ಹೆಣ್ಣಿನ ಜೀವನ ಗಡಿಯಾರದ ಮುಳ್ಳಿನಂತೆ ಸುತ್ತುತ್ತಲೇ ಮುಗಿದು 
ಹೋಗಬೇಕೇನು? 


ಹಾಡು : ಗಡಿಯಾರದ ಮುಳ್ಳಿನಂತೆ ಸವೆಸವೆದು 


ಜೀವನವೆಲ್ಲ ಯಂತ್ರವಾಗಿದೆ. 


pe 


ಅವ್ಯಕ್ತ ಶ್ರಮದ ಉರಿಯಲ್ಲಿ 13 


ಕೋರಸ್‌ : 


ಗಂಡ : 


ಕೋರಸ್‌ : 


ಮನದ ಬಾಗಿಲು ಮುಚ್ಚಿ 
ಜೋಗುಳೆ ದನಿಯನ್ನು ಮರೆತು 
ಅರ್ಥ ರಾತ್ರಿಯಲಿ ಕಣ್ಣು 
ಆಯಾಸದಿಂದ ಮುಡದುಡುತ್ತಿದೆ. 


ದೃಶ್ಯ ೩ 


(ದ ಶ್ಯ ಬದಲಾಗುತ್ತದೆ. ಕಾರ್ಮಿಕ ಸ್ತ್ರೀಯೊಬ್ಬಳು ಭಾರವನ್ನು 
ಹೊತ್ತು ಹೋಗುತ್ತಿದ್ದಾಳೆ. ರಂಗ ಮಂಟಪದ ಒಂದು ಮೂಲೆಯಲ್ಲಿ 
ಇಬ್ಬರು ಹುಡುಗರು ಗೋಲಿಯಾಡುತ್ತಿದ್ದಾರೆ. ಆಡುತ್ತ ಆಡುತ್ತ 
ಜಗಳ ವಾಡಿ ಅಳುತ್ತಾರೆ. ನಿಶ್ಚಲ) 

(ಹೆಂಗಸು ರಂಗ ಮಂಟಪದ ಮೇಲೆ ಬಂದಾಗ ಹಿನ್ನೆಲೆಯಲ್ಲಿ ಕೋರಸ್‌) 


ಎಷ್ಟು ರಾತ್ರಿಯಾಗಿದೆಯಲ್ಲ. ಬೇಗ ನಡಿ, ಗುಡಿಸಲಿನಲ್ಲಿ ಮಕ್ಕಳು 
ಮಾತ ಇದ್ದಾರೆ. ಅವರು ಹಸಿವಿನಿಂದ ಕಾಯುತ್ತಿರಬಹುದು. 


:- ಮನೆಯಲ್ಲಿ ಓಲೆ ಹಚ್ಚಲು ನಿನಗಾಗಿ ಕಾಯುಪ್ತಿ ರಬಹುದು. 


(ಹೆಂಗಸು ಆತುರದಿಂದ ಮನೆಯನ್ನು ಪ್ರ ಪೇಸುತ್ತಾಳೆ. ಸಾಮಾನು 
ಗಳನ್ನು ಕೆಳಗಿಡುತ್ತಾಳೆ. ಮಕ್ಕಳಿಬ್ಬರು ಅಳುತ್ತ ಬರುತ್ತಾರೆ) 


ಅಮ್ಮ ತುಂಬಾ ಹಸಿವಾಗ್ತಿದೆ. . ಬೇಗ ಊಟ ಹಾಕು 
(ತಾಯಿ ಮಕ್ಕಳನ್ನು ಸಮಾದಾನ ಪಡಿಸಿ ಬೇಗ ಬೇಗ ಆಡಿಗೆ ಮಾಡಲು 
ತೂಡಗುತ್ತಾ ಕ ಗಂಡನ ಪ ಪ ವೇಶ) 


ಮಕ್ಕಳು ಹಸಿದುಕೊಂಡೇ ಮಲಗಿಬಿಟ್ಟಿದಾರೆ.. ಬೇಗ ಅವರಿಗೆ 
ಊಟ ಬಡಿಸು. 


(ಹೆಂಗಸು ಜೇಗ ಊಟ 'ಬಡಿಸುತ್ತಾಳೆ. ಮಕ್ಕಳು, ಗಂಡ ಊಟ 
ಮಾಡಿ ತೇಗುತ್ತಾರೆ. ನಂತರ ಹಿಂದೆ ಸರಿಯುತ್ತಾರೆ. ಹೆಂಗಸು 
ಪಾತ್ರೆಯಲ್ಲಿ ನೋಡುತ್ತಾಳೆ.” ಪಾತ್ರೆ ಖಾಲಿಯಾಗಿದೆ. ಹೆಂಗಸು 
ಪಾತ್ರೆಯ ತಳಕ್ಕಂಟಿರುವ ಸೀಕಲನ್ನೇ ತಿನ್ನುತ್ತಾಳೆ.) 

ಪಾತ್ರೆ ಖಾಲಿಯಾಗಿದೆ ಏನೂ ಉಳಿದಿಲ್ಲ. ನೀನು ತಳಕ್ಕಂಟಿದ 
ಸೀಕಲನ್ನೇ ತಿನ್ನಬೇಕು. 

(ಹೆಂಗಸು ಅದನ್ನೇ ತಿಂದು ಮಲಗುತ್ತಾಳೆ. ತನ್ನಲ್ಲೇ ಗೊಣಗಿ 
ಕೊಳ್ಳುತ್ತಾಳೆ) 


ಅವ್ಯಕ್ತ ಶ್ರಮದ ಉರಿಯಲ್ಲಿ 14 


ಹೆಂಗಸು : ಆಗಲೇ ಅರ್ಧ ರಾತ್ರಿಯಾಯಿತು. ನಾಳೆ ಮನೆ ಕೆಲಸಕ್ಕೆ ಹೋಗ 
ಬೇಕು. ರೇಶನ್‌ ಕೊಳ್ಳವುದಕ್ಕೂ ನಾಳೆಯೇ ಕೊನೆಯೆ ದಿನ. 
ಹಾಡು : ಕಣ್ಣಿರುವುದು ಮಧ್ಯರಾತ್ರಿಯಲ್ಲಿ ಮುಚ್ಚಲೆಂದು 
ಮುಚ್ಚಿದ ತುಟಿಯಲಿ ಮೂಕ ಗಾಯು ಅಡಗಿದೆ. 
ಹೊರಟಲ್ಲೇ ನಿಂತಿದ್ದಾಳೆ 
ಸಾವಿರ ಹೆಜ್ಜೆ ದಾಟಿದ ಮೇಲೂ 
ಕಾಣದ ಶ್ರಮದ ಹವನ ಕುಂಡದಲ್ಲವಳ 
ರಾತ್ರಿಗಳು ಉರಿಯುತ್ತವೆ, 
ಹಗಲುಗಳು ಉರಿಯುತ್ತಿವೆ. 
(ಕೋರಸ್‌ನಿಂದ ಒಬ್ಬರನಂತರ ಒಬ್ಬರಂತೆ ಮೂರು ಜನ ಎರಡು ಹೆಜ್ಜೆ 
ಮುಂದೆ ಬಂದು ಮಾತನಾಡುತ್ತಾರೆ) 


ಒಬ್ಬ : ಒಬ್ಬ ಗೃಹಿಣಿ ಕಡೆಯ ಪಕ್ಷ ದಿನಕ್ಕೆ ಹತ್ತು ಗಂಟೆಯಾದರು ದುಡಿಯು 
_ ತ್ತಾಳೆ, ಘೆ 
ಎರಡನೆಯವ : ನೌಕರಿಯಲ್ಲಿರುವ ಒಬ್ಬ ಹೆಂಗಸು ದಿನಕ್ಕೆ ಹದಿನೇಳು ಗಂಟೆ ದುಡಿ 
ಯುತ್ತಾಳೆ. 
ಮೂರನೆಯವ : ಒಬ್ಬ ಕಾರ್ಮಿಕ ಹೆಂಗಸು ದಿನಕ್ಕೆ ಹದಿನೆಂಟು ಗಂಟೆ ದುಡಿಯು 
ತ್ತಾಳೆ. 


ಕೋರಸ್‌ : (ಎರಡು ಹೆಜ್ಜೆ ಮುಂದೆ ಬಂದು) ಸ್ತಿ ಪುರುಷರು ಒಟ್ಟಿ ಗೆ ಸುಖವಾಗಿ 
ಬದುಕಬೇಕೆಂದರೆ ಮನೆಯ ಕೆಲಸದಲ್ಲಿ ಪುರುಷನೂ ನೆರವಾಗಬೇಕು. 
ಮನೆಯ ಕೆಲಸದ ಜವಾಬ್ದಾರಿಯನ್ನು ಹೆಣ್ಣಿನೊಂದಿಗೆ ತಾನು ಹೊರ 
ಬೇಕು. ಮಹಿಳೆಯೂ ಅಡಿಗೆ ಮನೆಯ ಆಚೆಯ ಪ್ರಪಂಚವನ್ನು 
ಪ್ರವೇಶಿಸುಬೇಕು. ಸಮಾಜ ನ್ಯಾಯ ಸಮ್ಮತವಾಗಿ ಮುನ _ಡೆಯ 
ಬೇಕಾದರೆ ಗಂಡಸು ಮತ್ತು ಹೆಂಗಸು ಇಬ್ಬರಿಗೂ ಸಮಾನವಾಗಿ ಪಾಲಿ 
ರಬೇಕು. ಹೀಗಾಗದೆ ನಾವು ಆರೋಗ್ಯಕರವಾದ ಸಮಾಜದ ಕಲ್ಪನೆ 
ಯನ್ನೂ ಮಾಡಿಕೊಳ್ಳ ಓಲಾರೆವು. 


ಕನ್ನಡಕ್ಕೆ :- ಹೆಚ್‌ಎಸ್‌. ಪಾರ್ವತಿ 


ನಾನು ಯಾರು? ೬ 


(ಆಸ್ಪತ್ರೆಯ ದೃಶ್ಯಕ್ಕಾಗಿ ಎಂಟು ಮಂದಿ ರಂಗದ ಮೇಲೆ. ಗೋಡೆಯ 
ಕಡೆಗೆ ಮುಖ ಮಾಡಿ ಸಾಲಾಗಿ ನಿಲ್ಲುತ್ತಾರೆ. ಅವರ ನಡುವೆ ಇಬ್ಬರು ಎದುರಂ 
ಬದುರು ಮುಖ ಮಾಡಿ ನಿಂತು ಕೈ ಕೈ ಸೇರಿಸಿ ಬಾಗಿಲಿನಂತೆ ತೋರುತ್ತಾರೈ. 


(ಪ್ರಸೂತಿ ಗೃಹದೆದುರು ಒಬ್ಬ ವ್ಯಕ್ತಿ ಏನೋ ಕಷ್ಟಕ್ಕೆ ಸಿಕ್ಕವನಂತೆ ಶತಪಥ 
ತಿರುಗುತ್ತಿದ್ದಾನೆ. ಮತ್ತೆ ಮತ್ತೆ ಬಾಗಿಲ ಕಡೆ ನೋಡುತ್ತಾನೆ. ಹಾಗೆಯೇ ರಂಗದ 
ಒಂದು ಬದಿಯತ್ತ ಸರಿಯುತ್ತಾನೆ.) 


ಪುರುಷ ಃ 


ಮಗುವೆ ! 
ದಿ ಯೆ? 
೧ 


ಹೇ ಭಗವಂತ! ಈ ಬಾರಿ ಹುಡುಗನನ್ನೆ ನೀಡಬೇಕು. 
(ಹೀಗೆನ್ನುತ್ತಿದ್ದಂತ ಟ್ರೇ ಒಂದನ್ನು ಕೈಲಿ ಹಿಡಿದು ನರ್ಸ್‌ ಒಬ್ಬಳು 
ಹೊರೆಗೆ ಬರುತ್ತಾಳೆ. ಪುರುಷ ಆಕೆಯನ್ನು ನೋಡಿ ಒಮ್ಮೆಲೇ ಕೂಗಿ 
ಕೊಳ್ಳು ತ್ತಾನೆ.) 


ಅ [Ne ಕ | 
» ಸಿಸ್ಟರ್‌.... 


ಊಹೂಂ, ಇನ್ನೂ ಏನೂ ಇಲ್ಲ. 

(ಸಿಸ್ಟರ್‌ ಹೀಗೆನ್ನುತ್ತಾ ಒಂದು ಬದಿಗೆ ಹೋಗುತ್ತಾಳೆ ಮತ್ತೆ ಹಾಗೇ 
ಮರಳಿ ಒಳಕ್ಕೆ ಹೊರಟು ಹೋಗುತ್ತಾಳೆ. ಹೀಗೆ ಹೋಗಿ ಬಂದು 
ಮಾಡುತ್ತಿರುವಾಗ ಬಾಗಿಲನ್ನು ಮಾಡಿದಂತೆ ನಿಂತಿರುವವರು ಗೂಂಬೆ 
ಗಳಂತೆ ಮುಚ್ಚಿಕೊಳ್ಳುವುದು, ತೆರೆದುಕೊಳ್ಳುವುದು ಮಾಡುತ್ತಾರೆ) 
ನಿಮಗೆ ಹೆಣ್ಣು ಮಗು ಆಗಿದೆ. | 

(ಒಮ್ಮೆಲೇ ಅಳುವವನಂತೆ (ಕಾಣುತ್ತಾ) ಮತ್ತೆ ಈ ಸಲವೂ ಹೆಣ್ಣು 
ಅಯ್ಯೋ ಭಗವಂತ ಯಾವ ಜನ್ಮದ ಸೇಡು ತಿರಿಸಿಕೊಳ್ಳು ತ್ತಿ 


(ಮಗು ತೂಗುವ ಹಾಡಿನ ಶಬ್ದದೊಂದಿಗೆ ಮಗುವನ್ನು ಹೊರಗೆ ತರು 
ತ್ತಾಳೆ ಮತ್ತು ಮಗುವನ್ನು ಉಣಿಸುವಂತೆ ಹಾಗೂ ತೂಗುವಂತೆ ಅಭಿ 
ನಯಿಸುತ್ತಾಳ,. ಪುರುಷ ಮಗುವಿನತ್ತ ನೋಡಿ ಹೇಳುತ್ತಾನೆ) 

ಈ ಬಾರಿ ಗಂಡುಮಗುವನ್ನು ಹರಬೇಕಾಗಿತ್ತು. ಮನೆಯಲ್ಲಿ 
ಈಗಾಗಲೆ ಎಷ್ಟು ತಾಪತ್ರಯ ಇದೆಯೆಂದು ತಿಳಿದಿದ್ದೀ ತಾನೆ! ಸಾಲ 


16 


ತಾಯಿ 


ಕೋರಸ್‌ : 


ಕೋರಸ್‌ : 


ತಂದೆ 


ಹುಡುಗಿ : 


ತಾಯಿ : 


ನಾನು ಯಾರೂ ? 


ದ್ವಕ್ಕೆ ಈಗ ಇನ್ನೊಂದು ಹೊರೆ. ಬೇಕಾದಷ್ಟು ಹಣ ಇಲ್ಲದೆ ಇವ 
ಳನ್ನು ಮನೆಯಿಂದ ಸಾಗಿಹಾಕುವುದಾದರೂ ಹೇಗೆ? ನಮ್ಮ ಗತಿ 
ಹೇಗಾಯಿತು ನೋಡು. (ದುಃಖದಿಂದ ಹೇಳುತ್ತಾನೆ) ಹೆಣ್ಣು ಮಗು 
ವಾಯಿತು, ನಮ್ಮ ಕರ್ಮ ಹಾಳಾಯಿತು. 

(ದುಃಖದಿಂದ) ಹಣ್ಣು ಮಗುವಾಯಿತು, ನಮ್ಮ ಕರ್ಮ ಹಾಳಾ 
ಯಿತು. 

ಹೆಣ್ಣು ಮಗುವಾಯಿತು, ನಮ್ಮ ಕರ್ಮ ಹಾಳಾಯಿತು. 

ನಾನು ಭೂಮಿಯ ಮೇಲೆ ಜನ್ಮ ತಾಳಿದಾಗ ಗೊತ್ತಿರಲಿಲ್ಲ ನನಗೇನೂ 
ಕೂಡ ಮೊದಲ ಪ್ರಶ್ನೆ ನನಗೆದರಾದುದು ನಾನು ಯಾರು? ನಾನು 
ಯಾರು? 

(ಎಲ್ಲರೂ ಹೋಗುತ್ತಾರೆ. ದೃಶ್ಯ ಬದಲಾಗುತ್ತದೆ. ಹುಡುಗಿಯರು) 
ಆಡುತ್ತಿದ್ದಾರೆ. ಆಡುತ್ತಾ ಆಡುತ್ತಾ ನಡುವೆ ಜಗಳ ಆರಂಭಿಸಿಕೊಳ್ಳು 
ತ್ತಾರೆ ಮತ್ತು ಬಹಳವಾಗಿ ಕೂಗಾಡುತ್ತಾರೆ. ಶಬ್ದ ಕೇಳಿ ಕೋಪ 
ತಾಳಿದ ತಂದೆ ಬರುತ್ತಾನೆ.) 


ಏನು ಕೂಗಾಟ ಇದು? ಹುಡುಗಿಯರು ಅಂದರೆ ಗಂಭೀರವಾಗಿ 
ಸುಮ್ಮನಿರಬೇಕು. ತಿಳಿಯಿತೆ? 

(ಹೆದರುತ್ತಾ ಮತ್ತು ಸ್ವಲ್ಪ ಮುಜುಗರವನ್ನು ವ್ಯಕ್ತಪಡಿಸುತ್ತಾ) 
ಏನು, ಹುಡುಗಿಯರು ಮಾತ್ರ ಸುಮ್ಮನಿರಬೇಕೇನು? ಹುಡುಗರು 
ಮಾತ್ರ ಹಾಗಿರಬೇಕಾಗಿಲ್ಲ! (ಇದನ್ನು ಕೇಳಿಸಿಕೊಂಡ ತಾಯಿ 
ಕೋಪದಿಂದ ಓಡುತ್ತಾ ಬರುತ್ತಾಳೆ) 


ಪಾಪಿಷ್ಠಿ; ಅಪ್ಪನಿಗೇ ಜವಾಬು ಕೋಡುತ್ತೀಯಾ? ಸ್ವಲ್ಪ ನಡತೆ 
ಹೇಗಿರಬೇಕೆಂಬುದನ್ನು ಕಲಿ. ನೀನು ಬೇರೆಯವರ ಮನೆಗೆ ಹೋಗು 
ವವಳು, ಗೊತ್ತೆ? 

(ತಾಯಿಯ ಬೈಗುಳ ಕೇಳಿ ಹುಡುಗಿಯರು ಅಂಜಿಕೊಂಡು ರಂಗದ 
ಬಂದು ಬದಿಗೆ ಬಂದು ನಿಲ್ಲುತ್ತಾರೆ ಮತ್ತು ತಂದೆ ಕೋಪ ಹೆಚ್ಚಿಸಿ 
ಕೊಳ್ಳುತ್ತಾ ತಾಯಿಗೆ ಹೇಳುತ್ತಾನೆ) 


ನೀನು ಅವಳನ್ನು ಮುದ್ದು ಮಾಡಿ ಮಾಡಿ ಅವಳು ಹೆಚ್ಚಿಕೊಳ್ಳು 


ವಂತಾಯಿತು. ಅವಳ ಗರ್ವ ಇಳಿಯುವುದಾದರೂ ಹೇಗೆ, ಅವಳು 
ನಿನ್ನ ಮಗಳಲ್ಲವೆ ! ಇವಳಿಗೆ ನಡೆ-ನುಡಿ. ಸ್ವಲ್ಪ ಹೇಳಿಕೊಡು. 


ನಾನು ಯಾರು ? 17 


ತಾಯಿ : 


ತಂದೆ : 


ತಾಯಿ : 


ತಾಯಿ : 


ತಂದೆ : 


ಕೋರಸ್ಸ್‌ 


ನೋಡು ...... » ನಾನು ಸ್ವಲ್ಪ ಹೊರಗೆ ಹೋಗಬೇಕಾಗಿದೆ, ನನ್ನ 
ಪ್ಯಾಂಟು ಶರ್ಟು ಎಲ್ಲಿದೆ? 

(ರಂಗದ ಮೇಲೆ ಕೆಲಸ ಮಾಡುತ್ತಿರುವವಳಂತೆ ನಟಿಸುತ್ತಾ) 
ಇಲ್ಲೇ ಇಟ್ಟಿದೆಯಲ್ಲಾ 

(ಎದ್ದು ಹೋಗಿ ತರುವವನಂತೆ ಅಭಿನಯಿಸುತ್ತಾ ಮತ್ತು 
ಕೋಪ ತಾಳಿದವನಂತೆ) 

ಏನು ಅಸಸ್ಲೆ ಇದು, ಇವನ್ನು ಸ್ವಲ್ಪ ಇಸ್ತ್ರಿ ಮಾಡಿ ಇಡಲಾಗುತ್ತಿರ 
ಲಿಲ್ಲವೆ? 

(ಹೆದುರುತ್ತಾ ಏಳುತ್ತಾಳೆ ಮತ್ತು ಸೆರಗಿನಿಂದ ಕೈ ಒರಸಿಕೊಳ್ಳುತ್ತಾ 
ಬರುತ್ತಾಳೆ) ನನಗೆ ಒಂದು ನಿಮಿಷವೂ ಸಮಯ ಸಿಕ್ಕಲಿಲ್ಲ. ಕೊಡಿ 
ಇಲ್ಲಿ, ಈಗಲೇ ಮಾಡಿಕೊಡುತ್ತೇನೆ. 

ಓಹೋ, ಒಂದು ನಿಮಿಷವೂ ಸಮಯ ಸಿಕ್ಕಲಿಲ್ಲ. (ಅವಳನ್ನೇ 
ಅನುಕರಿಸುತ್ತಾ) ಇಡೀ ದಿನ ಏನು ಮಾಡುತ್ತಿರುತ್ತೀಯೆ? ಎಲ್ಲಿಯವಳೇ 
ನೀನು, ಸೋಮಾರಿ. 


ಕ್‌ 
ಸ್ಚಲ್ಪ 


(ಕೋಪಾವಿಷ ಳಾದ ಸ್ವರದಲ್ಲಿ) ಏನು ಮಾತನಾಡುತ್ತಿದ್ದೀರಿ? ಕಾಣುವು 
ದಿಲ್ಲವೆ? ಬೆಳಗಿನಿಂದ ಸಂಜೆಯ ತನಕ ಮೈ ಮುರಿಯುವಂತೆ ಕೆಲಸ 
ಮಾಡುತ್ತಲೇ ಇರುತ್ತೇನೆ. 

ಅಷ್ಟಾದರೂ ಕೈ ಮುರಿದು ಬೀಳುವುದಿಲ್ಲವಲ್ಲಾ ಅಂತ ನನಗೇ 
ಆಶ್ಚರ್ಯ ನೀವು ಹೇಳೋದು ನೋಡಿದರೆ, ನಾನೇನು ಮಾಡ್ತೀನಿ 
ಅಂತ! 

ನೋಡಿದೆಯಾ ನಿನ್ನ ಧೈರ್ಯಾನ? (ಒಂದು ಅಪ್ಮಳಿಸುತ್ತಾನೆ) 

ಹರಟೆ ಬೇರೆ ಮಾಡ್ತೀಯಾ ? 

(ತಾಯಿ ಅಳಲಾರಂಭಿಸುತ್ತಾಳೆ. ಹುಡುಗಿಯರು ಅಂಜುತ್ತಾ ತಾಯಿಯ 
ಬಳಿ ಬರುತ್ತಾರೆ ಮತ್ತು ಅವಳನ್ನು ಸಂತೈಸುತ್ತಾ ಒಳಗೆ ಕರೆದು 
ಕೊಂಡು ಹೊಗುತಾರ್ತೆ. ) 


: (ಗುಣಗುಣಿಸುತಾ) 


ಮೆತ್ತ ಮೆತ್ತನೆ ನಾನು ಹೆಜ್ಜೆ ಹಾಕಿದೆ. 
ಅಂಜಿಕೊಂಡು ಬೆದರಿ ಬದುಕಿದ 
ತಾಯಿಗೆ ಹೊಡೆದಿದ್ದನ್ನು ನೋಡಿದೆ 


18 ನಾನು ಯಾರು ? 


ಅವಳಿಗೆ ಅವಮಾನ ಮಾಡಿದ್ದನ್ನು ನೋಡಿದೆ 
ಆಗೆಲ್ಲಾ ನನ್ನ ಮುಂದೆ ಒಂದೇ ಪ್ರಶ್ನೆ 
ನಾನು ಯಾರು ? ನಾನು ಯಾರು? 


ದೃಶ್ಯ ೩ 


(ಸ್ಕೂಲಿನ ದೃಶ್ಯ, ಕೆಲವು ಮಕ್ಕಳು ಆಡುತ್ತಿದ್ದಾರೆ. ಹುಡುಗಿಯರು ಹಸಿರು 
ಸಾಗರವೆ, ಗೋಪಿ ಚಂದಿರನೆ, ಹೇಳು ನನ್ನ ಮೋನೆ ನೀರೆಸ್ಸಿದೆ ಎಂದು, ಎಂಬುದಾಗಿ 
ಹಾಡುತ್ತಾ ಆಡುತ್ತಿದ್ದಾರೆ. ಇಷ್ಟರಲ್ಲಿ ಗಂಟೆಯ ಶಬ್ಧ ಕೇಳಿಬರುತ್ತದೆ. ಎಲ್ಲರೂ 
ಅವರವರ ತರಗತಿಗಳಿಗೆ ಹೋಗುತ್ತಾರೆ. ರಾಣಿ ಮತ್ತು ರೋಹಿತ ತರಗತಿಯಲ್ಲಿ 
ಮಾತನಾಡುತ್ತಿರುತ್ತಾರೆ.) 
ರಾಣಿ : ಏ ರೋಹಿತ, ನನ್ನ ಕಾಪಿ ಬುಕ್‌ ಎಲ್ಲಿ? 
ರೋಹಿತ : ಅಯ್ಯೋ, ಮನೆಯಲ್ಲೇ ಮರೆತು ಬಂದೆ, ನಾಳೆ ಖಂಡಿತ ತರುತ್ತೇನೆ. 

(ಉಪಾಧ್ಯಾಯಿನಿ ತರಗತಿಗೆ ಪ ಫವೇಶಿಸುತ್ತಾರೆ. ಇವರಿಬ್ಬರೂ ' ಮಾತ 
ನಾಡುತ್ತಿರುವುದನ್ನು ಗಮನಿಸಿ) ' 
ಉಪಾಧ್ಯಾಯಿನಿ : ರೋಹಿತ ನೀನು ನಿನ್ನ ಜಾಗಕ್ಕೆ ಹೋಗು, ರಾಣ ನೀನಿಲ್ಲ ಬಾ. 
(ಹೆದರುತ್ತಾ ರಾಣಿ ಉಪಾಧ್ಯಾಯಿನಿ ಬಳಿ ಬರುತ್ತಾಳೆ.) 
ಉಪಾಧ್ಯಾಯಿನಿ : ರಾಣಿ ನೀನಿದನ್ನು ಮರೆಯಬೇಡ, ನೀನು ಒಬ್ಬ ಹುಡುಗಿ 
ಅನ್ನೋದು ಗೊತ್ತಾಯ್ತೆ ? ಏನಾದರೂ ಸ್ವಲ್ಪ ಹಚ್ಚು 
ಕಡಿಮೆ ಆದರೆ ಹುಡುಗಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಆದ್ದ 
ರಿಂದ ಹುಡುಗರೊಡನೆ ಸ್ನೇಹ ಬೆಳೆಸಲು ನಿನಗೇನೂ ಅಗತ್ಯ 
ಇಲ್ಲ. ತಿಳೀತೇ? ಹೋಗು. 
(ಉಪದೇಶ ನೀಡುವ ದನಿಯಲ್ಲಿ ಹೇಳುತ್ತಾಳೆ) 


(ಹುಡುಗರು ತರಗತಿಯಲ್ಲಿ ಶಿಸ್ತಿನಿಂದ ಕೂಡುತ್ತಾರೆ ಮತ್ತು 
ಟೀಚರ್‌ ಪಾಠ ಪ್ರಾರಂಭಿಸುತ್ತಾಳೆ). 


ಟೀಚರ್‌ : ನಮ್ಮ ಸಂಸ್ಕೃತಿಯಲ್ಲಿ ಏನು ಹೇಳಲಾಗಿದೆ ಗೊತ್ತೆ ? ಹುಡುಗಿ 
ಯರಿಗೆ ಬಾಲ್ಯದಲ್ಲಿ ತಂದೆಯ ಮನೆ, ' ಯುವತಿಯರಾದಾಗ 
ಗಂಡನ ಮನೆ, ಮುದುಕಿಯಾದಾಗ ಮಗನ ಮನೆ, ಯಾವಾ 
ಗಲೂ ಅವರು ಬೇರೆಯವರಿಗೆ ಅಧೀನರು, ಹಾಗಿರಬೇಕು. 
ಅವರಿಗೆ ಅವರದೇ ಆದ ಒಂದು ಮನೆ ಎಂದೇನೂ ಇಲ್ಲ. 
(ಗಂಟೆಯ ಶಬ್ದ ಕೇಳಿಬರುತ್ತದೆ.) 


ಶ್ರ 


ನಾನು ಯಾರು ? 19 


(ರೋಹಿತ ಹುಡುಗಿಯೊಡನೆ ಮಾತಾಡಲು ಉಪಕ ಮಿಸುತ್ತಾ ನ 
ಅವಳು ಹೆದರಿ ಓಡಿಹೋಗುತ್ತಾಳೆ.) 


ದೃಶ್ಯ ೪ 


(ಎಲ್ಲ ಪಾತ 5) ಧಾರಿಗಳೂ ರಂಗದ ಮೇಲೆ ಸಾಲಾಗಿ ನಿಂತಿದ್ದಾರೆ. ಅವರಲ್ಲಿ ಒಬ್ಬ 
ಹುಡುಗಿ ಸಾಲಿನಿಂದ ಹೊರಬಂದು ರಂಗದ ಮುಂಭಾಗಕ್ಕೆ ಬಂದು ನಿಲ್ಲುತ್ತಾಳೆ ಇದ 
ರೊಂದಿಗೆ ರಂಗದ ಮೇಲಿರುವ ಇತರ ಪಾತ್ರಗಳು ಒಬ್ಬೊ ಬ್ಬ ರಾಗಿ ಮಾತ ಹ ತ್ತಾರೆ 
ಹುಡುಗಿ ಶುಂಗಾರ ಮಾಡಿಕೊಳ್ಳುತ್ತಿರುವಂತೆ ತರಯ ಛೆ, ) 


ಇಂದಿಲಿಗ 1 (ಉಚ್ಚಧ್ವನಿ) ಸಿದ್ಧಳಾಗು, ಸಿಂಗರಿಸಿಕೋ 
ಎರಡನೆಯವ : ಒಂದಿಷ್ಟು ಬಳುಕು, ಒಯ್ಯಾರೆ ಮಾಡು ; 
ಮೂರನೆಯವ : ಗಂಡಸರನ್ನು ಆಕರ್ಷಿಸಬಲ್ಲೆ, ಕೆರು ಬೆರಳಲ್ಲಿ ಕುಣಿಸಬಲ್ಲೆ 
ಕೋರಸ್‌; ಆದರೆ 

ಬೂದಲಿಗ - : (ಉಚ್ಚದ್ಗ ನಿ) ಬುದ್ಧಿ ದ್ವಿಗಿಂತಲೂ ಹೆಚ್ಚಾಗಿ ದೇಹವನ್ನು ಮಿಂಚಿಸು 
ಎರಡನೆಯವ : ಮಿನುಗುವ ದೇಹ ಎಲ್ಲರ ಮನಸ್ಸನ್ನೂ ಮೋಹಗೊಳಿಸುತ್ತದೆ. 
ಮೂರನೆಯವ : ಕೂದಲನ್ನು ಘನವಾಗಿ ನೀಳವಾಗಿ ಮಿನುಗುವಂತೆ ಮಾಡು. 
ನಾಲ್ಕನೆಯವ : ಸತ ಯಾರನ್ನಾ ದರೂ ಬಂಧಿಸಿಡಬಲ್ಲವು 


ಐದನೆಯವ : ಸುಲಭವಾದ ಸುಂದರ ಹಾಗೂ ಸ್ಥಿರವಾದ ಜೀವನಕ್ಕಾಗಿ 
ಆರನೆಯವ : ಪುರುಷರನ್ನು ತೃಪ್ತಿಗೊಳಿಸಿ........ 
ಏಳನೆಯವ .:. ...... ಕಲೆಯನ್ನು ಆದಷ್ಟು ಬೇಗ ಕಲಿಯೋಣ 


(ರಂಗದ ಮುಂಭಾಗಕ್ಕೆ ಬಂದು ನಿಂತಿದ್ದ ಹುಡುಗಿ ಪುಸ್ತಕಗಳನ್ನು ತೆಗೆದು 
ಕೊಂಡು ವೈಯ್ಯಾರದಿಂದ ಕಾಲೇಜಿಗೆ ಹೋಗುವಂತೆ ಅಭಿನಯಿಸುತ್ತಾ ರಂಗದ ಸುತ್ತಾ 
ಅಡ್ಡಾಡುತ್ತಾಳೆ. ಕೋರಸ್‌ ನಾಲ್ಕು ಬಾರಿ ಉಚ್ಚರಿಸುತ್ತದೆ.) 
ಕೋರಸ್‌ -: ಕಣ್ಣು, ತುಟಿ, ಹೆಸರು, ಗಂಡಸು 

(ಒಬ್ಬ ಹುಡುಗ ಮುಂದೆ ಬಂದು ಛೇಡಿಸುವ ಭಂಗಿಯಲ್ಲಿ “ಹಲೋ” ಎನ್ನು 
ತ್ತಾನೆ. ಹುಡುಗಿ ಎನೂ ಉತ್ತರ ಕೊಡದೆ ಮುಂದೆ ನಡೆದು ಹೋಗಿಬಿಡುತ್ತಾಳೆ.) 

ದೃಶ್ಯ ೫ 


(ಕಾಲೇಜಿನ ದೃಶ್ಯ, ಎಲ್ಲ ಪಾತ ಗಳೂ ರಂಗದ ಮೇಲೆ ಒಬ್ಬರು ಇನ್ನೊ ಬ್ಬ 
ರನ್ನು ಪರಸ್ಪರ ಸಂಧಿಸಿ ಕುಶಲ ಸಂಭಾಷಣೆ ನಡೆಸುತ್ತಿರುವಂತೆ ಅಭಿನಯಿಸುತ್ತಾ 3. ಕ” 


20 | ನಾನು ಯಾರು ? 


(ಗಂಟೆಯ ಶಬ್ದ, ತರಗತಿಯ ದೃಶ್ಯ) 

ಟೀಚರ್‌ : ಸರಿ ಈಗನಿನ್ನೆಯ ಚರ್ಚೆಯನ್ನು ಮುಂದುವರಿಸೋಣ, ಭಾರತೀಯ 
ಸ್ತ್ರೀಯರ ಜೀವನ ತ್ಯಾಗ ಮತ್ತು ನಿಷ್ಠೆಗಳಿಂದ ಕೂಡಿದ್ದಾಗಿದೆ. 
ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಮೊಟುಕುಗೊಳಿಸುವುದಕ್ಕಿಂತ 
ಮಿಗಿಲಾದ ಇನ್ನಾವ ಸ್ವಾತಂತ್ರ್ಯ ಇರಲು ಸಾಧ್ಯ? ಸೀತಾ, ಸಾವಿತ್ರಿ 
ಶೀಲವತ್ಲಿ ಗುಣವತಿ... ಲಜ್ಜಾವತಿ.... 

(ಮಾತು ಮಧ್ಯದಲ್ಲೇ ನಿಲ್ಲುತ್ತದೆ. ಗಂಟೆ ಹೊಡೆಯುತ್ತದೆ, ಬೇರೆ ಪಾತ್ರ 
ಗಳು ರಂಗದ ಮೇಲೆ ಸಾಲಾಗಿ ಬಂದು ನಿಲ್ಲುತ್ತಾರೆ. ಹುಡುಗಿ ರಂಗದ ಮೇಲೆ 
ಕರಗಿಹೋದಂತೆ ಸ್ತಬ್ಧವಾಗಿ ನಿಲ್ಲುತ್ತಾಳೆ.) 
ಕೋರಸ್‌ : ಬಹಳ ಆಸಕ್ತಿ ಇತ್ತು ಓದಬೇಕೆಂದು 

ಏನೋ ಮಾಡಬೇಕು, ಏನೋ ಆಗಬೇಕು ಎಂದು 
ಶಾಲೆಯೊಳಗೆ ಬಂದಾಗ 

ಹೆಜ್ಜೆ ಹೆಜ್ಜೆಗೂ ಅಂತರವ ಕಂಡೆ 

ಓದು ಬರಹ ಕಂಡಾಗ ಕನಸು ಆದಾಗ 

ನನ್ನ ಮುಂದೆ ಒಂದೇ ಪ್ರಶ್ನೆ 

ನಾನು ಯಾರು ? ನಾನು ಯಾರು? 


ದೃಶ್ಯ ೬ 


(ಒಬ್ಬ ಹುಡುಗ ಮತ್ತು ಇಬ್ಬರು ಹುಡುಗಿಯರು ಹುಡುಗಿಯನ್ನು ನೋಡಲು 
ಬರುವರು ಮತ್ತು ಆವರನ್ನು ತಂದೆ ಸ್ವಾಗತಿಸುತ್ತಾನೆ. ರಂಗದ ಒಂದು ತುದಿಯಲ್ಲಿ 
ತಾಯಿಯು ಮಗಳಿಗೆ ತಿಳುವಳಿಕೆ ನೀಡುತ್ತಿದ್ದಾಳೆ) 

(ನೋಡಲು ಬಂದಿರುವ ಜನ ಹುಡುಗಿಯನ್ನು ಕರೆಯುತ್ತಿರುವಂತೆ ಅಭಿನಯಿ 
ಸುತ್ತಾರೆ, ಹುಡುಗಿ ಟ್ರೇ ಹಿಡಿದ್ಕುಬರುತ್ತಿರುತ್ತಾಳೆ, ಎಲ್ಲರಿಗೂ ಚಹಾ ನೀಡುತ್ತಾಳೆ 
ಮೂರು ಮಂದಿ ಅವಳನ್ನು ವಕಾರಾಟಕ್ಕಿರುವ ವಸ್ತುವಿನಂತೆ ಪರೀಕ್ಷಿಸುತ್ತಾರೆ. 
ಹುಡುಗಿ ವಾಪಸ್ಸು ಹೋಗಿಬಿಡುತ್ತಾಳೆ.) 

(ತಂದೆ ಏನನ್ನೋ ಹೇಳಲು ತವಕಿಸುತ್ತಾನೆ. ಆದರೆ ಅದಕ್ಕೆ ಮೊದಲೇ 
ಮೂವರೂ ಹೇಳಲಾರಂಭಿಸುತ್ತಾರೆ). 


ಮೂವರೂ : ಏನು ಕೊಡುತ್ತೀಯೆ ? 
ತಂದೆ ; ನನ್ನ ಮಗಳು ಬಿ.ಎ. ಪಾಸ್‌ ವಾಡಿದ್ದಾಳೆ 


ನಾನು ಹಾರು ? 21 


ಮೂವರೂ : ಏನು ಕೊಡುತ್ತೀಯೆ ? 


ತಂದೆ 1 ನನ್ನ ಮಗಳು ಹೊಲಿಗೆ ಕಸೂತಿ ಕಲಿತಿದ್ದಾಳೆ 
ಮೂವರೂ : ಏನು ಕೊಡುತ್ತೀಯೆ ? 
ತಂದೆ : ನನ್ನ ಮಗಳಿಗೆ ಟೈಪಿಂಗ್‌ ಬರುತ್ತದೆ. 


(ಅವನ ಉತ್ತರವನ್ನು ನಿರೀಕ್ಷಿಸದೆಶೇ ಬೇಗ ಬೇಗ “ಏನು ಕೊಡುತ್ತೀಯೇ” 
ಎನ್ನುತ್ತಾರೆ). 
(ಮೂರು ಜನ ಕೈಗಳನ್ನು ರೂಡಿಸುತ್ತಾ ಹೊರಟು ಹೋಗುತ್ತಾರೆ. ಹುಡುಗಿ 
ಅವರು ಹೊರಟುಹೋಗುವುದನ್ನು ನೋಡುತ್ತಾಳೆ. ಭಾರವಾದ ಮನಸ್ಸಿನಿಂದ 
ಹುಡುಗಿ ಅಳುವಂತೆ ಅಭಿನಯಿಸುತ್ತಾಳೆ ಮತ್ತು ಕರಗಿದಂತೆ ಸ್ವಬ್ಧವಾಗಿ ನಿಲ್ಲುತ್ತಾಳೆ.) 
ಕೋರಸ್‌ ೬ (ಹಾಡುತ್ತದೆ) | 
ಅವಳ ಮುಖ ಬಾಡಿದಾಗೆ 
ಆವಳ ಕಣ್ಣು ತುಂಬಿದಾಗ 
ಅವಳ ಕಣ್ಣೀರಲ್ಲಿ ಕಂಡೆ 
' ನಾನು ಯಾರು ? ನಾನು ಯಾರು? 

(ಹಾಡು ಮುಗಿದಾಗ) 

ಹುಡುಗಿ ೬ (ರೋಷದಿಂದ) 
ನೀನು ಕೇಳಲಿಲ್ಲ, ಹೀಗೆ ಏಕೆಂದು 
ನಾನು ಕೇಳಲಿಲ್ಲ, ಹೀಗೆ ಏಕೆಂದು 
ಯಾರೂ ಕೇಳಲಿಲ್ಲ, ಹೀಗೆ ಏಕೆಂದತಿ 
ಏಕೆ ಕೇಳಲಿಲ್ಲ, ಹೀಗೆ ಏಕೆಂದು 


ದೃಶ್ಯ & 
(ಒಬ್ಬ ಪಾತ್ರಧಾರಿ ಕೆಲಸದ ಕಛೇರಿಯಂತೆ ನಿಂತಿದ್ದಾನೆ. ಅದರ ಹೊರಗೆ ಕೆಲಸ 


ಹುಡುಕಿ ಬಂದಿರುವವರ ಸಾಲು ನಿಂತಿದೆ. ಓಬ್ಬ ಪಾತ್ರಧಾರಿ ಉಚ್ಚವಾಗಿ ಕೂಗುತ್ತಾ 
ರಂಗದ ಮೇಲೆ ಬರುತ್ತಾನೆ.) 


ಪಾತ್ರಧಾರಿ ೬ ಮಾರಾಟ, ಮಾರಾಟ, ಮಾರಾಟ, ಕೆಲಸ ಮಾರಾಟಕ್ಕಿದೆ 


ಓಳ್ಳೆಯ ಬೆಲೆ, ಓಳ್ಳೆಯ ನೌಕರಿ 


(ಎಲ್ಲ ಉಮೇದುವಾರರೂ ಎರಡನೆಯ ಬಾರಿಯ ಕೂಗಿನ ನಂತರ ಬರುತ್ತಾರೆ. 
ಯಾರು ಲಂಚ ಕೊಡುತ್ತಾರೋ ಅವರಿಗೆ ನೌಕರಿ ನೀಡುವ ಅಭಿನಯ:ನಡೆಯುತ್ತದೆ. 


ಸ್‌ ಎತ್ನ್ನಿ 
A | ಲ _ ಇ H £, ನ 
TN A, 
NG ಸು Pla ಕಟ ಶಿ 
ಳೆ k Pe 


ಕ” ೧ 
೧೧1 ನ ಊಂ 
) ಟಿ | ( ಈ oT ul AND ' ಕ್ಲ 


22 ನಾನು ಯಾರು ? 


ಇನ್ನಿತರರನ್ನು ಹೊರದೂಡುತ್ತಾ ನಡೆಯುತ್ತಾನೆ. ಕಡೆಗೆ ಒಬ್ಬ ಹುಡುಗಿ ಬರುತ್ತಾಳೆ. 
ಅವನು ಅವಳನ್ನು ಕಾಮನೆಯ ದೃಷ್ಟಿಯಿಂದ ನೋಡುತ್ತಾನೆ. ಅವಳು ಅವನತ್ತ 
ನೆಟ್ಟದೃಷ್ಟಿಯಿಂದ ನೋಡುತ್ತಾಳೆ. “ಇಲ್ಲ” ಎಂದು. ಜೋರಾಗಿ ಅರಚುತ್ತಾಳೆ ಮತ್ತು 
ರಂಗದ ಮೇಲೆ ಓಡುತ್ತಿರುವಂತೆ ಅಭಿನಯಿಸುತ್ತಾಳೆ.) 

(ಹುಡುಗಿ ಓಡುತ್ತಲೇ ಇರುತ್ತಾಳೆ. ಹಿಂದಿನಿಂದ ಚುಡಾಯಿಸುವ ಮಾತುಗಳು 
ಬರುತ್ತವೆ.) 
ಒಂದು ಧ್ವನಿ : ಮಾಲು ಕಳಪೆಯದ್ದೇನೂ ಅಲ್ಲ 
ಎರಡನೆಯದು : ಒಬ್ಬಳೇ ಇದ್ದೀಯಾ ? 
ಮೂರನೆಯದು : ಜೊತೆಗೊಬ್ಬ ಬೇಕಾ ? 
ನಾಲ್ಕನೆಯದು : ಪೂರ್ತಿ ವರದಕ್ಷಿಣೆ ತರದೆ ಈ ಮನೆಯೊಳಗೆ ಕಾಲಿರಿಸಬೇಡ. 
ಐದನೆಯದು : ಒಬ್ಬ ಒಳ್ಳೆ ಹೆಂಗಸು ಯಾವಾಗಲೂ ಅಪ್ಪಣೆಯನ್ನು ಶಿ೨ಸಾ 

ವಹಿಸಿ, ಲಜ್ಜಾಶೀಲಳಾಗಿ ಇರುತ್ತಾಳೆ. 

(ಈ ಎಲ್ಲ ಧ್ವನಿಗಳೂ ಒಟ್ಟಿಗೇ ಕೂಡಿ ಕಲರವ ಉಂಟುಮಾಡುತ್ತವೆ. ಹುಡುಗಿ 
ಜೋರಾಗಿ ಒಡಲು ಶುರುಮಾಡುತ್ತಾಳೆ. ಕಡೆಗೆ ಸುಸ್ತಾಗಿ ತಲೆ ತಿರುಗಿ ಬೀಳುವಂತೆ 
ಅಭಿನಯಿಸುತ್ತಾಳೆ. ನಂತರ ಸೊರಗಿ ಕೈಗಳನ್ನು ಮೇಲೆತ್ತಿ ನಿಂತು ಕರಗಿಹೋದಂತೆ 
ಸ್ತಬ್ಧಳಾಗುತ್ತಾಳೆ. ಹಿಂದಿನಿಂದ ಧ್ವನಿ ಬರುತ್ತದೆ.) ' 
ಮೊದಲನೆಯದು : ಏನು, ಇದು ಮಾನವ ಜೀವಿ ಅಲ್ಲವೆ? 
ಎರಡನೆಯದು : ಏನು, ಇದು ಕೇವಲ ಭೋಗವಸ್ತುವೆ ? 
ಮೂರನೆಯದು : ಏನು, ಇದು ಕೇವಲ ಒಂದು ಸರಕೇ ? 
ನಾಲ್ಕನೆಯದು : ಏನು, ಇದು ಯಾವಾಗಲೂ ಒಂದು ಆಶ್ರಯವನ್ನು ಹುಡುಕು 

ತ್ತಲೇ ಇರಬೇಕೆ ? | 
ಐದನೆಯದು * ಏನು, ಇದಕ್ಕೆ ತನ್ನದೇ ಆದ ಒಂದು ಸ್ವತಂತ್ರ ಆಸ್ತಿತ್ವವೆಂಬುದೇ 
ಇಲ್ಲವೆ? | 
ಹುಡುಗಿ : (ಕೋಪದಿಂದ ಸ್ವಲ್ಪ ದುಂದೆ ಬಂದು) ಸಮಾಜದ ಈ ಕ್ರೂರ ಮತ್ತು 
ಬರ್ಬರ ಅಪ್ಪಣೆಗಳನ್ನು ನಾನೇಕೆ ಮಾನ್ಕ ಮಾಡಲಿ ? ಕಡೆಗೆ ನಾನೂ 
ಮನುಷ್ಯ ಜೀವಿಯೇ ತಾನೆ. 


ಕೋರಸ್‌ : ಇದೇ ಸಮಯ ಪ್ರಶ್ನೆ ಕೇಳಲು 
ಈವರೆಗೆ ಕೇಳದ ಪ್ರಶ್ನೆಗಳ ಕೇಳಲು 


ಈಗ ಬಂದಿದೆ ಆ ಸಮಯ 

ಕಣ್ಣೀರು ಹಿಂಸೆ ವೌನವೆಲ್ಲವೂ 

ಸುಡುವ ಬೆಂಕಿಯಲ್ಲಿ ಬಯಲಾಗುವ ಸಮಯ . 
ಒಂದು ಸುಂದರ ಜೀವನದ ಕನಸು 


ಇಂದಾಗಲಿದೆ ಅದು ನಮ್ಮದು. | 


"$ರಿ ಸೊಸೆ' 


[ಒಂದು ಅವಿಭಕ್ತ ಕುಟುಂಬದ ಕಥೆ. ಸೊಸೆಯ ಪಾತ್ರಧಾರಿ ಮಾನವ ಪಾತ್ರ 
ಧಾರಿಯಂತೆಯೂ, ಉಳಿದ ಕಲಾವಿಧರು ಗೊಂಬೆಗಳಂತೆಯೂ ಅಭಿನಯಿಸುತ್ತಾರೆ. 
ಬೆಳಗಿನ ಸಮಯ, ದೊಡ್ಡ ಸೊಸೆ ಮುಖ ತೊಳೆದು ಕಿರಿ ಸೊಸೆಯನ್ನು ಸ ಹುಡುಕು 
ಶ್ರಿರುತ್ತಾಳೆ, 
ಹಿರಿ ಸೊಸೆ : ಕಿರಿ ಸೊಸೆ ಏ ಕಿರಿ ಸೊಸೆ (Freeze) 


ಅತ್ತೆ :ಕರಿಸೊಸೆ ಏಕಿರಿಸೊಸೆ (೧6626) 
ಮೈದುನ : ಅತ್ತಿಗೆ ಅತ್ತಿಗೆ, ಚಿಕ್ಕತ್ತಿಗೆ (Freeze) 
ಮಾವ : (ಪೆಮ್ಮುತ್ತಾ) ಕಿರಿ ಸೊಸೆ... ಕಿರಿ ಸೊಸೆ 


ಗಂಡ : ಮಮತಾ, ಮಮತಾ 


[ಎಲ್ಲ ಪಾತ್ರಗಳೂ ಗೊಂಬೆಗಳಂತೆ ವೇದಿಕೆಗೆ ಬಂದು ಕಿರಿ ಸೊಸೆ ಕಾಣೆಯಾಗಿ 
ರುವ ರೀತಿಯಲ್ಲಿ ಅಭಿನಯಿಸುತ್ತಾರೆ. ಪತಿ ಬಾಗಿಲಿನಿಂದ ಹೊರಗೆ ಇಣುಕುವ 
ಅಭಿನಯ ಮಾಡುತ್ತಾನೆ. ಕಿರಿ ಸೊಸೆ ಇರುವುದಿಲ್ಲ.] 
ಹಿರಿ ಸೊಸೆ ಃ ಓಡಿ ಹೋದ್ಲು... ಓಡಿ ಹೋದ್ಲು 
ಎಲ್ಲರೂ ಚಿಂತಿತರಾಗಿ ಆಗ ಕಿರಿ ಸೊಸೆ ಮತ್ತೊಂದು ಮೂಲೆಯಿಂದ ಹಾಡುತ್ತಾ 
ಬರುತ್ತಾಳೆ. (Freeze) 
ಕರಿ ಸೊಸೆ : ದಾವಣಿ ರಿ ದಾವಣಿ 

ಮೂರು ಗಜದ ದಾವಣಿ 
ದಾವಣಿಗೆ ನಾಲ್ಕು ಮೂಲೆ 2 
ನಾಲ್ಕು ದಿಕ್ಕಿನ ಸಂಸಾರ... ಆ ಆ 
ಮೂರು ಗಜದ ದಾವಣಿ 


[ಇಲ್ಲಿಂದ ನಾಟಕ ಫ್ಲಾಷ್‌ಬ್ಯಾಕ್‌ ರೀತಿಯಲ್ಲಿ ಆರಂಭವಾಗುತ್ತದೆ. ಕಿರಿ ಸೊಸೆ 
ಅಡಿಗೆ ಮನೆಯಲ್ಲಿ ಅಡಿಗೆಯ ತಯಾರಿಯಲ್ಲಿದ್ದಾಳೆ. ಅತ್ತೆ-ಮಾವ ಒಂದು ಮೂಲೆ 
ಯಲ್ಲಿ ಮಾತನಾಡುತ್ತಿದ್ದಾರೆ. ಹಿರಿ ಸೊಸೆ ಹಾಗೂ ಮೈದುನ ಮತ್ತೊಂದು ಕಡೆ 
ಟಿ.ವಿ. ನೋಡುವ ಅಭಿನಯ, ಮೈದುನ ತಾಯಿಯನ್ನು ಟಿ.ವಿ. ನೋಡಲ 
ಕರೆಯುತ್ತಾನೆ.] 


“ಕಿರಿ ರೊಸೆ' 2ನ 
ಮೈದುನ ; ಅಮ್ಮಾ ಟಿ.ವಿ., ಅಮ್ಮಾ ಟಿ.ವಿ. ಸಿನೆಮಾ 
ಅತ್ತೆ : ಬಂದೆ....ಬಂದ್ನ್ನೆ 
[ಬರುವಾಗ ಕಿರಿ ಸೊಸೆಯನ್ನು ಗದರಿಸುತ್ತಾ ಟಿ.ವಿ. ನೋಡಲು ಬರುತ್ತಾಳೆ. 
ಸಿನಿಮಾ ನೋಡುತ್ತಾ ಬೊಂಬೆ ಪಾತ್ರಧಾರಿಗಳು ನಗುತ್ತಾರೆ. ಕಿರಿ ಸೊಸೆ ಮಾತ್ರ 
ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದಾಳೆ. ಈ ನಡುವೆ ಕಿರಿ ಸೊಸೆಯ ಗಂಡ ತನ [ಸ್ನೇಹಿತ 
ರೊಡನೆ ಬರುತ್ತಾನೆ. ಚಹಾ ಮಾಡಲು ತಾಯಿಗೆ ಹೇಳುತ್ತಾನೆ. 
ಪತಿ : : ಅಮ್ಮಾ ಟೀ ಬೇಕು, ಅಮ್ಮಾ ಟೀ, 
ಅಮ್ಮ: ಸೊಸೆ ಟಿ: ಮಾಡಮ್ಮಾ [ಸಿನಿಮಾ ನೋಡು ತ್ವಲೇ] 
ಹಿರಿ ಸೊಸೆ: ಕಿರಿ ಸೊಸೆ. ಕಿರಿ ಸೊಸೆ [ 13 ] 
00 ಸೊಸೆ ಬರುತ್ತಾಳೆ. ಕೆ ಯಲ್ಲಿ ಒಟ್ಟಿನ ಗುರುತು] 
ಹಿರಿ ಸೊಸೆ : ಟೀ ಬೇಕು ಟಿ: 
[ಪತ್ನಿಯ ಕೈ ಹಿಟ್ಟಿನಿಂದ ತುಂಬಿರುವುದ್ದು “ನೋಡಿ ಪತಿ ಸಿಟ್ಟಾ ಗುತ್ತಾನೆ. 
ಒಳಗೆ ಹೋಗಿ ಪತ್ರಿ ೫1 ಗದರಿಸುತ್ತಾನೆ. 'ಕಿರಿ ಸೊಸೆ ಒಲೆಯ ಮೇಲಿನ ಪಾತ್ರೆ 


ತೆಗೆದು ಟೀ ಮಾಡಿ ತರುತ್ತಾಳೆ. : ಉಳಿದ ಪಾತ ಗಳು ನಗುವುದು, ಸಿನಿಮಾ ನೋಡು 


ವುದು ಮುಂದುವರಿಸುತ್ತವೆ. ಟೀ ಕುಡಿದು ಪತಿಯ ಸೆ ೀಹಿತರ ನಿರ್ಗಮನ. ತಾಯಿ 


ಅಡಿಗೆ ಕುರಿತು ವಿಚಾರಿಸಲು ಅಡಿಗೆ ಮನೆಗೆ ಪ್ರವೇಶ, ಇನ್ನೂ ಅಡಿಗೆ ಪೂರ್ಣವಾಗಿಲ್ಲ 
ಸೊಸೆಯನ್ನು ಬಯ್ದು ತನ್ನ ಪತಿಯ ಬಳಿ ಹೋಗುತ್ತಾಳೆ.] ಆಜ ಚ 


ಅತ್ತೆ : ಅಡಿಗೆ ಬೇಗ ಮಾಡು, ಬೇಗ ಬೇಗ 
[ಸ್ವಲ್ಪ ಸಮಯದ ನಂತರ] 
ಹಿರಿ ಸೊಸೆ : ಕಿರಿ ಸೊಸೆ ಅಡಿಗೆ ಆಯ್ತಾ ? ಅಡಿಗೆ ಆಯ್ತಾ ? 


[ಉಳಿದ ಪಾತ ಕೈಗಳನ್ನು ಹಿರಿ ಸೊಸೆ ಊಟಕ್ಕೆ ಕರೆಯುತಾ ಳೆ, 
ನಿಲ್ಲಿಸುತ್ತಾನೆ. ಮೈ ದುನ ಸಿಟ್ಕಾ )ಗುತ್ತಾನೆ. 


ಪತಿ : ನೀರು. ನೀರ್ಡ್ದು 


ಪತಿ ಟಿ.ವಿ, 
ಎಲಲ ಊಟಕ್ಕೆ ತೆರಳುತ್ತಾರೆ.] 


ಹಿರಿ ಸೊಸೆ : ಟವೆಲ್‌, ಟವೆಲ್‌... 


[ಕಿರಿ ಸೊಸೆ ಗಾಬರಿಯಿಂದ ಓಡಾಡಿ ಕೈಗೆ ನೀರು ಕೊಡುತ್ತಾಳೆ. ತಟಿ ಗಳಿಗೆ 
ಊಟ ಬಡಿಸುತ್ತಾಳೆ, ಬಿಸಿ-ಬಿಸಿ ರೊಟ್ಟಿ ಹಾಕ್ತಾಳೆ, ಉಪು ನೀರನ ದಿ, 
ಸರಬರಾಜು ಮೇಲಿಂದ ಮೇಲೆ ಎಲ್ಲರೂ ರಾಕ್ಷಸರಂತೆ ತಿನ್ನುತ್ತಾರೆ, 


ಮಧೆ -ಮಧ್ಯೆ 
ಕ್ರೂರ ನಗು, ಕಿರಿ ಸೊಸೆ ನಡು-ನಡುವೆ ದುಃಖಿತಳಾಗುತ್ತಾಳೆ. 


ಆದರೆ ಗಡಿಬಿಡಿ 


೩6 "ತಿರಿ ಸೊಸೆ" 


ಯಿಂದ ಅವರು ಕೇಳಿದ್ದೆಲ್ಲ ಪೂರೈಸುತ್ತಾಳೆ, ಊಟ ಮುಗಿಸಿ, ಹೂಟ್ಟೆ ಮೇಲೆ 
ಕೈಯ್ಯಾಡಿಸುತ್ತಾ ಎಲ್ಲರೂ ಹೊರ ನಡೆಯುತ್ತಾರೆ. 
ಮೈದುನ ಅತ್ತಿಗೆ ....ರೇಡಿಯೋ... ಅತ್ತಿಗೆ ರೇಡಿಯೋ... 


[ಕಿರಿ ಸೊಸೆ ತಂದು ಕೊಡುತ್ತಾಳೆ. ಕ್ರಿಕೆಟ್‌ ಕಾಮೆಂಟರಿ ಕೇಳುವ ಅಭಿನಯ 
ಕರಿ ಸೊಸೆ ಉಳಿದ ಕೆಲಸ ಮುಗಿಸಿ, ತಲೆತಗ್ಗಿಸಿ ಊಟ ಮಾಡುತ್ತಾ ಕೂರುತ್ತಾಳೆ. 
ಉಳಿದ ಪಾತ್ರಗಳ ಕ್ರೂರ ನಗು ಮುಂದುವರಿಯುತ್ತದೆ. ಅವಳು ಊಟ ಮಾಡು 
ಶ್ತಿರುವಾಗಲೇ ಉಳಿದ ಪಾತ್ರಗಳು ಒಂದಲ್ಲ-ಒಂದು ಬೇಕೆಂದು ಬೇಡಿಕೆ ಮಂಡಿಸುತ್ತಾರೆ 
ಕಿರಿ ಸೊಸೆ ಸುಸ್ತಾಗಿ ಅವರ ಬೇಡಿಕೆಗಳನ್ನು ಪೂರೈಸುತ್ತಲೇ ವೇದಿಕೆಯಲ್ಲಿ ಬಿದ್ದು 
ಬಿಡುತ್ತಾಳೆ. ಉಳಿದವರು ಅವಳನ್ನು ಸುತ್ತುವರಿಯುತ್ತಾರೆ.] 
ಪತಿ ! ಸಿಗರೇಟ್‌ ಕೊಡು ನನ್ನ ಸಿಗರೇಟ್‌ 
ಅತ್ತೆ : ನನ್ನ ಹಾಸಿಗೆ ಹಾಕಮ್ಮಾ ಕಿರಿ ಸೊಸೆ 
ಮಾವ : ನನಗೆ ಔಷಧಿ ಕೊಡವ್ವ 
ಮೈದುನ . ಅಶ್ಲೆ ನನಗೆ ನೀರು ,., 

[ಸೊಸೆ ಬಿದ್ದಮೇಲೆ ಅವಳ ಸುತ್ತಾವೃತ್ತಾಕಾರವಾಗಿ ನಿಂತು ಅವಳ ಸ್ಥಿತಿ ಕುರಿತು 
ಯಾವುದಾದರೂ ಹಾಡು ಹಾಡಬಹುದು. ಕಿರಿ ಸೊಸೆ ಮೆಲ್ಲನೆ ಏಳುತ್ತಾಳೆ, ಹಕ್ಕಿಯ 
ತರಹ ಹಾರುವ ಅಭಿನಯ, ವೃತ್ತಾಕಾರವಾಗಿ ನಿಂತವರನ್ನು ಬೇಧಿಸಿ ಹೊರಹೋಗುವ 
ಪ್ರಯತ್ನ ಮಾಡುತ್ತಾಳೆ. ಎರಡು ಬಾರಿ ಪ್ರಯತ್ನದ ನಂತರ ವೃತ್ತ ಹೊಡೆಯು 
ತ್ತದೆ. ಉಳಿದ ಪಾತ್ರಗಳು ಬಿದ್ದು ಬಿಡುತ್ತಾರೆ. ಅವರ ಮೇಲಿನಿಂದ ಹಾರುತ್ತಾ 
ಒಂದು ಸುತ್ತು ಹೊಡೆದು ವೇದಿಕೆಯಿಂದ ನಿರ್ಗಮಿಸುತ್ತಾಳೆ.] 


“ಕೀಲು? 


1ನೇ ಕಲಾವಿದ 


ಉಳಿದ ಕಲಾವಿದ : 
1ನೇಕ 


ಉಳಿದ ಕ. ರ 
1ನೇ ಕ. 


ಉಳಿದವರು 
1ನೇಕ 


ಉಳಿದವರು 


(ಎಂಟು ಜನ ಕಲಾವಿದರು ಕೆ ಯಲ್ಲಿ ಧ್ವಜ ಹಿಡಿದು (6 ಅಡಿ 
ಉದ್ದ) ನೃತ್ಯವಾಡುತ್ತಾ ಬರುತ್ತಾರೆ) 


: ತಾನಾನೆ ತಾನೆ ತನೆ ತನ ನನನಾ..... ತಾನೆ 


ತಾನಾನೆ ತಾನೆನನೆ ತನ ನನನಾ 
ಪುನರುಚ್ಚ ರಿಸುತ್ತಾರೆ. ವೃತ್ತಾ ಕಾರದಲ್ಲಿ ಚಲಿಸುತ್ತಾ ರೆ... 


: ತಾನಾನೆ ತಾನೆ ತನನನನನಾ.... ತಾನೆ 


ತಾನಾನೆ ತಾನೆನನೆ ತನನನನಾ 


: ಪುನರುಚ್ಚಾರು | 
: ಓ ಹೆಣ್ಣೆ ನಿನಗೆ ನಿನ್ನದೇ ಆದ ಜೀವನ ವಿದೆ.... ಮತ್ತು 


ನಿನ್ನ ಜೀವನದ ಮೇಲಿನ ಅಧಿಕಾರವೂ ನಿನ್ನದೇ 


ಪುನರುಚ್ಚಾರ. 
: ಈ ಅಧಿಕಾರ ಯಾರೂ ನೀಡುವುದಿಲ್ಲ.. ಓ ಹೆಣ್ಣೇ ಕೇಳು 


ಈ ಅಧಿಕಾರ ನೀನೇ ಸಂಪಾದಿಸಬೇಕು. 


y ಪುನರುಚ್ಚಾರ 


(ವೇದಿಕೆಯಲ್ಲಿ ಒಂದು ಸುತ್ತು ಹಾಕಿದ ನಂತರ ಕುಣಿತ ಬದಲಾಗು 
ತ್ತದೆ. ಹಾಡು ಮುಗಿಯುವ ವೇಳೆಗೆ 6 ಕಲಾವಿದರು ಧ್ವಜಗ 
ಳಿಂದ ಗುಡಿಸಲು ನಿರ್ಮಿಸುತ್ತಾರೆ. ಒಬ್ಬಕಲಾವಿದ ಗುಡಿಸಲಿನ 
ಒಳಗಿದ್ದಾನೆ. .ಮತ್ತೊಬ್ಬ ಕುಣಿಯು ತಲೇ ಗುಡಿಸಲಿನ ಮುಂಬಾ 
ಗಕ್ಕೆ ಬರುತ್ತಾರೆ. ಸಮೀಕ್ಷೆ ನಡೆಸುವವನ ಅಭಿನಯ ಮಾಡು 
ತ್ತಾನೆ) | 


ಸಮೀಕ್ಷೆ ಮಾಡುವ.ಕ. : (ಟಕ್‌ ಟಕ್‌ ಟಕ್‌) ಮನೇಲಿ ಯಾರಿದ್ದೀರಿ ? 


ಮನೆಯಾಕೆ | 
ಸ. ಮಾಡುವ ಕೆ 
ಮನೆಯಾಕೆ 


: (ಹೊರಗೆ ಇಣುಕಿ) ಯಾರದು ? 
: ನಮಸ್ತೆರೀ | 
: ನಮಸ್ತೆ 


28 


"ಕೀಲ? 
ಸ. ಮಾಡುವಕ : ನಿಮ್ಮ ಹೆಸರೇನು ? 
ಮನೆಯಾಕೆ " ಮೆಂಗಳಾಂತ 
ಸ.ಮಾ.ಕ : ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಿ? 
ಮನೆಯಾಕೆ : ನಾನು ಒಬ್ಬೇ ಇದೀನಿ. 
ಸ.ಮಾ, ಕ : ಅಲ್ರೀ, ನಿಮ್ಮ ಸಂಸಾರದಲ್ಲಿ ಎಷ್ಟು ಶ್ರ ಜನ ಇದೀರಾಂತಾ 
ಮನೆಯಾಕೆ ; ತುಂಬಾ ಜನ ಇದೀವಿ 
ಸ, ಮಾ. ಕ : ಅರೆ, ಯಾರ್ಯಾರು ಅಂತ ಹೇಳ್ರೀ 
ಮನೆಯಾಕೆ : (ಎಣಿಸುತ್ತಾಳೆ) 
ಸ. ಮಾ. ಕ : ಸರಿ, ಇಲ್ಲಿ ರುಜು ಮಾಡಿ 
ಮನೆಯಾಕೆ : ಹೂಂ., ಬರಲ್ಲ 
ಸ.ಮಾ.ಕ ; ನೀವು ಓದಿಲ್ಲದೇ ಇರೋರ ಹತ್ರ ಇದೇ ಸಮಸ್ಯೆ ಇನ್ನೊಬ್ರ 


ಸಮಯಾನೂ ಹಾಳು ಮಾಡ್ತೀರ. ಹೋಗ್ಲಿ ಹೆಬ್ಬೆಟ್ಟು ಒತ್ತಿ. 

(ನೃತ್ಯ ಬದಲಾವಣೆ ತಾನಾನೆಯನ್ನು ಹಾಡುತ್ತಾ ಎಲ್ರೂ ಹೋಗುತ್ತಾರೆ. 

ಒಂದು ಸುತ್ತು ಹಾಕಿದ ನಂತರ 3 ಕಲಾವಿದರು ಒಂದು ಮೂಲೆಯಲ್ಲಿ ಅಂಚೆ 

ಕಚೇರಿಯ ದೃಶ್ಯ ನಿರ್ಮಿಸುತ್ತಾರೆ. 2 ಕಲಾವಿದರು ಅಂಚೆ ಕಚೇರಿಯ ಕಿಟಕಿ ಆಗು 

ತ್ತಾರೆ. ಒಬ್ಬ ಮಧ್ಯೆ ನಿಂತು ಸ್ಥಾ ಕಂಪ್‌ ಇತ್ಯಾದಿ ಮಾರುತ್ತಾನೆ. ಉಳಿದವರು 

ಒಬ್ಬೊಬ್ಬರಾಗಿ ಬಂದು ಖರೀದಿಸುತ್ತಾರೆ. ಮತ್ತೊಂದೆಡೆ ಹೋಗಿ ಪತ್ರ ಬರೆಯುವ 
ಅಭಿನಯ ಮಾಡ್ತಾರೆ) 


ಓರ್ವ ಮುದುಕಿ : (ಕಿಟಕಿ ಬಳಿ) ಒಂದು ಪತ್ರ ಕೊಡಿ 


ಕಲಾವಿದ : ಇಲ್ಲಿ ಪತ್ರ ಅಲ್ರೀ, ಪತ್ರ ಬರೆಯೋ ಲಕೋಟೆ ಸಿಗುತ್ತೆ 

ಮುದುಕಿ : ಹಾಂ, ಅದನ್ನೆ ಕೊಡ್ರಿ (ಖರೀದಿಸಿ ಪತ್ರ ಬರೆಯುತ್ತಿದ್ದ 
ಕಲಾವಿದರ ಬಳಿಗೆ ಹೋಗುತ್ತಾಳೆ) 

ಮುದುಕಿ ; ಏನಪ್ಪ ಮಗನೇ, ನಂಗೊಂದ್ಲೊಲ್ಬ ಕಾಗದ ಬರ್ಕೋಡ್ತೀಯಾ? 

ಒಬ್ಬ ವ್ಯಕ್ತಿ : ನನಗೆ ಸಮಯ ಇಲ್ಲಮ್ಮ 

ಮುದುಕಿ : ಮಗಾ... ನನ್ಗೆ ಕಾಗ್ಮ ಬರ್ಕೊಡಪ್ಪ 

ಮತ್ತೊಬ್ಬವ್ಯಕ್ತಿ : ಅಮ್ಮಾ.... ಸುಮ್ನೆ ತೊಂದ್ರೆ ಕೊಡ್ಬೇಡ, ಇನ್ಕಾರನ್ನಾಮ್ರೂ 
ಕೇಳು 

ಮುದುಕಿ : ಮಗಾ .. ನೀನಾದ್ರೂ ಬರ್ಕೊಡಪ್ಸ, ತುಂಬಾ ಉಪಕಾರ 


ಆಗುತ್ತೆ 


“ಕೀಲು' 


ಮೂರನೆಯವ 
ಮುದುಕಿ 


ಮೂರನೆಯವ 


ಮುದುಕಿ 


ಈ 69 


ಮೂರನೆಯವ 
ಮುದುಕಿ 
ಮೂರನೆಯವ 


೨9 


ಓಬ್ಬ ಕಲಾವಿದ 


ಉಳಿದವರು 
ಒ. ೫. 


ಉಳಿದವರು ; 


ಒ. ಕ. 


29 


: ಯಾರಿಗೆ ಬರೀಬೇಕು? ಏನು ಬರೀಬೇಕು? 
: ನನ್ನ ಮಗನಿಗಪ್ಪ, “ಬ್ಯಾಂಕ್‌ನವರು ಬಂದಿದ್ರು, ಸಾಲದ 


ದುಡ್ಡು ವಸೂಲಿ ಮಾಡಕ್ಕೆ, ಕೊಡ್ಲಿಲ್ಲಾಂದ್ರೆ, ಹಸು 
ತೊಗೊಂಡೋಗ್ತೀವಿ ಅಂತ ಹೇಳಿದ್ರು”. 


ಸರಿಯಮ್ಮ ಏನು ಬರಿಬೇಕು ಹೇಳು 


ಬೇಕೂಫ (ಕಲಾವಿದ ಗಾಬರಿಯಿಂದ ಹಿಂದಕ್ಕೆ ಸರಿಯುತ್ತಾನೆ. 
ವಾಸ್ತವವಾಗಿ ಮುದುಕಿ ತನ್ನ ಮಗನನ್ನು ಬೇಕೂಫ ಎಂದು 
ಜರಿದಿರುತ್ತಾಳೆ) ನೀನು ಅಲ್ಲಿ ದೂರದಲ್ಲಿ ಕೂತಿದ್ದೀಯ, ಎಲ್ಲ 
ತಲೆನೋವು ನನ್ನ ತಲಿಗೆ ಕಟ್ಟಿದ್ದೀಯ 


ಟಿ 


ಅಲೆ, ಅವರ ಹೆಸರೇನಮ್ಮ ? 


: ರಾಮೂ 


: ಅಯ್ಯಯ್ಯೋ, ನನಗೆ ತಡ ಆಗೋಯ್ತು ಇನ್ಯಾರತ್ರಾನಾದ್ರೂ 


(ಮುದುಕಿ ಅವನ ಹಿಂದೆಯೇ ಓಡುತ್ತಾಳೆ) - 


: ತಾನಾನೆ ತಾನೆ ನನೆ ತನ ನನ ನಾ... 


(ಉಳಿದ ಕಲಾವಿದರು ಇದನ್ನೇ ಪುನರುಚ್ಚರಿಸುತ್ತಾ ಮತ್ತೊಂದರ 
ಕುಣಿತಕ್ಕೆ ಸಜ್ಜಾಗುತ್ತಾರೆ) | 


: ಶಿಕ್ಷಣ ನಿನಗೂ ಬೇಕಿದೆ ಹೆಣ್ಣೆ.... ಕೇಳಿಲ್ಲಿ 


ಜೀವನದಲ್ಲಿ ಮುಂದೆ ಬರಬೇಕೆಂದು. ಆಶಿಸುವವಳೇ 


: ಪುನುರುಚ್ಚೆ ಸುತ್ತಾರೆ. 
6 ಜೆ ಸ ಇವು 1 ನ 
: ಶಿಕ್ಷಣದಿಂದ, ಜ್ಞಾನ-ಏಜ್ಞಾನೆದಿಂದ ನೀನು 


ನಿನ್ನ ಅಧಿಕಾರಿಗಳನ್ನು ಪಡೆದುಕೋ 
ಪುನರುಚ್ಚರಿಸುತ್ತಾರೆ. 


; ತಾನಾನೆ ತಾನೆ ನನೆ ತನ ನನನಾ... ತಾನೆ 


(ಹಾಡು ಮುಗಿಯುತ್ತಾ 6 ಕಲಾವಿದರು, ವೇದಿಕೆಯ ಹಿಂಭಾಗದಲ್ಲಿ 


ಪ್ರೇಕ್ಷಕರಿಗೆ ಬೆನ್ನು 


ಮಾಡಿ ನಿಲ್ಲುತ್ತಾರೆ... ಒಬ್ಬಾತ ಧ್ವಜವನ್ನು ಬೆನ್ನಿನ ಹಿಂದೆ 


ಹಿಡಿದು ಬಸ್‌ಸ್ಟಾಪ್‌ನಲ್ಲಿ ನಿಂತ ಅಭಿನಯ ಮಾಡ್ತಾನೆ, ಮತ್ತೊಬ್ಬ ಬ್ರಿಫ್‌ಕೇಸ್‌ 
ಹಿಡಿದವನಂತೆ ಬರುತ್ತಾನೆ. ಹಿಂದೆನಿಂತ ಕಲಾವಿದರು ಬಸ್ಸಿನ ಶಬ್ಧ ಮಾಡುತ್ತಾರೆ) 


30 “ಕೀಲು” 


ಪ್ರಯಾಣಿಕ ಕಲಾವಿದರು : ಈ ನಾಲ್ಕನೇ ಬಸ್‌ ಕೂಡ ಹೊರಟೋಯ್ತಲ್ಲ 
(ಮತ್ತೊಂದು ಬಸ್‌ ರಭಸದಿಂದ ಬರುತ್ತಿದೆ. . ಇಬ್ಬರೂ 
ಕಲಾವಿದರು ಗಾಬರಿಯಿಂದ ಹಿಂದಕ್ಕೆ ಸರಿಯುತ್ತಾರೆ.) 

ಪ್ರ ಕಲಾವಿದರು : ಹುಚ್ಚರ ಹಾಗೆ ಬಸ್‌ ಓಡಿಸುತ್ತಾರೆ. (ಒಬ್ಬ ಮುದುಕಿ ಆಗಮನ) 

ಮುದುಕಿ : ದಿಲ್ಲಿಗೆ ಹೋಗೋ ಬಸ್ಸು ಇಲ್ಲಿ ನಿಲ್ಲುತ್ತಾವಾ? 

ಒಬ್ಬ ಬ್ರೀಫಕೇಸ್‌ ಹಿಡಿದವನು. : (ಸಿಟ್ಟಿನಿಂದ) ಹಾಂ ಇಲ್ಲೇ ನಿಲ್ಲುತ್ತೆ 

| | (ಮುದುಕಿ ಕೂಡುತ್ತಾಳೆ) 

ಮುದುಕಿ ಬಸ್‌ ಬಂದಾಗ ನನಗೆ ಹೇಳ್ತೀರಾಪ್ಟ ? (ಒಬ್ಬ ಪ್ರಯಾಣಿಕ) 

ಮುದುಕಿಯನ್ನು ಸಿಟ್ಟಿನಿಂದ, ಮೇಲೆ ಕೆಳಗೆ ನೋಡ್ತಾನೆ. ಮತ್ತೊಂದು ಕಡೆಯಿಂದ 

ಒಬ್ಬ ಮುದುಕನ ಆಗಮನ ಮತ್ತೊಬ್ಬ ಕಲಾವಿದನನ್ನು ಕೇಳುತ್ತಾನೆ) 

ಅಂಧ : ದಿಲ್ಲಿಯ ಬಸ್ಸು ಇಲ್ಲಿ ನಿಲ್ಲುತ್ತಾ ? 

ಕಲಾವಿದ: ಹಾಂ ನಿಲ್ಲುತ್ತೆ 

ಅಂಧ : ಬಂದಾಗ ಸ್ವಲ್ಪ ಹೇಳಿಬಿಡಿ 

ಕಲಾವಿದ: ಸರಿ. 

(ಬಸ್‌ ಬರುತ್ತದೆ. ಇಬ್ಬರೂ ಕಲಾವಿದರು ದಡಕ್ಕನೆ ಬಸ್‌ ಹತ್ತುತ್ತಾರೆ) 
ಇಬ್ಬರೂ ಕಲಾವಿದರು : ಈ ಬಸ್‌ ದಿಲ್ಲಿಗೆ ಹೋಗೋಲ್ಲ, ಮತ್ತೊಂದು ಬರುತ್ತೆ 
ಕಾಯ್ರಿ ಮತ್ಕಾರತ್ರಾದ್ರೂ ಕೇಳಿ (ಬಸ್‌ ಹೊರಟು ಹೋಗುತೈ 


ಮುದುಕಿ : ಏನಪ್ಪ; ನೀನೂ ದಿಲ್ಲಿಗೆ ಹೋಗ್ಬೇಕಾ? 

ಅಂಧ .. ₹ ಹೌದು ಬಸ್‌ ಬಂದಾಗ ನನೆಗೆ ಹೇಳ್ತೀರಾ ? 

ಮುದುಕಿ : ಅಯ್ಯೋ ನಾನೇಗೆ ಹೇಳ್ಲಪ್ಪ ? ನಾನೇ ಬೇರೆಯವರನ್ನು ಕೇಳ್ತಿ 
ದ್ದೀನಿ 

ಅಂಧ : ಯಾಕೆ ನೀವೂ ನನ್ನ ಹಾಗೆ ಅಂಧರಾ ? 


(ಹಿಂದೆ ನಿಂತ ಕಲಾವಿದರು ಮುಂದಕ್ಕೆ ಬರ್ತಾರೆ. ಅಂಧರ ನೀತಿ 
ಅಭಿನಯಿಸುತ್ತಾ ಎರಡು ಸಾಲಾಗಿ ನಿಲ್ತಾರೆ. 
ಒಬ್ಬ ಕಲಾವಿದ ೬ ತಾನಾನೆ _, . ... ' | 
(ಎಲ್ಲರೂ ಫ್ರನರುಚ್ಚಾರ) 
ಒಬ್ಬ ಕಲಾವಿದ : ಕಣ್ಣು ತೆರೆಯಿರಿ, ಕತ್ತಲಿನಿಂದ ಹೊರಬನ್ನಿ.... ನೋಡಿ ಜಗತ್ತು 
ಬದಲಾಗುತ್ತಿದೆ... : ಕ 


(ಎಲ್ಲರೂ ಪುನರುಚ್ಚಾರ) 


ಎ "ಕೀಲು' 31 
ಒಬ್ಬ ಕಲಾವಿದ : ಗುಲಾಮತನದ ಈ ಬಂಧನೆ ತೊಡೆದು 


ಸ್ವಾತಂತ್ರ್ಯದ ಬೆಳಕಿನೆಡೆಗೆ ಸಾಗು. ದಾರಿ ಬಲುದೂರೆ 


(ಪ್ಪ ಪುನರುಚ್ಚಾರ “ತಾನಾನೆ” ಒಬ್ಬ ಕಲಾವಿದ ಎರಡು ಬಾರಿ ಹಾಗೂ 2: ಭಾರ್ಮಿ 7 


ಎಲ್ಲರೂ ಒಟ್ಟಾಗಿ ಹಾಡುತ್ತಾರೆ, ವೇದಿಕೆಯಿಂದ ನಿರ್ಗವಿಸುತ್ತಾ ರೈ 


( ಗುಡ್ಡಿ ?' 


[ರಂಗಮಂಟಪದ ಒಂದು ಮೂಲೆಯಿಂದ ಪುಟ್ಟ ಗುಡ್ಡಿ, ಉದಾಸೀನವಾಗಿ 
ಕಾಲೆಳೆಯುತ್ತಾ ಬರುತ್ತಾಳೆ. ರಂಗದ ಸುತ್ತ ಒಂದು ಸುತ್ತು ಹಾಕಿ ಮೂಲೆಯಲ್ಲಿ 
ಕುಳಿತುಕೊಳ್ಳುತ್ತಾಳೆ. ಮತ್ತೊಂದು ಕಡೆಯಿಂದ 'ಆರು ಜನ ಹುಡುಗಿಯರು ಆಟ 
ವಾಡುತ್ತಾ ಬರುತ್ತಾರೆ. ಯಾವ ಆಟ ಆಡಬೇಕೆಂಬ ಬಗ್ಗೆ ವಾದ-ವಿವಾದ ನಡೆಯು 
ತ್ತದೆ. ಇಬ್ಬರು ಹಗ್ಗದಾಟದ ಅಭಿನಯ ಮಾಡುತ್ತಾರೆ. ಉಳಿದ ನಾಲ್ವರು 
ಒಬ್ಬರಾದ ಮೇಲೆ ಒಬ್ಬರಂತೆ ಹಗ್ಗ ಜಿಗಿಯುವಂತೆ ಮಾಡುತ್ತಾರೆ. ಒಬ ಳು ಡಿಕ್ಕಿ 
ಹೊಡೆದು ಎಲ್ಲರೂ ಬಿದ್ದುಬಿಡುತ್ತಾರೆ. ಉಳಿದವರು ಸಿಟ್ಟಾಗಿ ಒಂದು ಮೂಲೆಗೆ 
ಸರಿಯುತ್ತಾರೆ. ಬೀಳಿಸಿದವಳು "ಸಾರಿ' ಎನ್ನುತ್ತಾಳೆ. “ಬನ್ನಿ ಬೇರೆ ಆಟ ಆಡೋಣ” 
ಎಂದು ನಂತರ ಎಲ್ಲರೂ ಕೈ ಕೈ ಹಿಡಿದು ವೃತ್ತ ರಚಿಸಿ ಮಧ್ಯದಲ್ಲಿ ಒಬ್ಬಳನ್ನು ನಿಲ್ಲಸಿ 
ಕುಣಿಯುತ್ತಾ ಹಾಡುತ್ತಾರೆ.] 


ಹಾಡು : ಒಂದು ಹುಡುಗಿ ಒಂಟಿಯಾಗಿ 
ಅಳುತ್ತಾ ಇದ್ದು ಬಿಸಿಲಲ್ಲಿ 
ಏಳು ಹುಡುಗ ಏಳು 
ನಿನ್ನ ಗೆಳತಿ ಹುಡುಕು........ 

[ಹಾಡು ಮುಗಿಯುತ್ತಿದ್ದಂತೆ ಹುಡುಗಿಯರೆಲ್ಲ ಧಡ್‌ ಎಂದು ಕುಳಿತುಕೊಳ್ಳು 
ತ್ತಾರೆ ವೃತ್ತದೊಳಗಿರುವ ಹುಡುಗಿಯನ್ನು ಬದಲಿಸಿ ಮತ್ತೆ ಹಾಡು ಆರಂಭಿಸುತ್ತಾರೆ. 
ಟಿ ಮುಂದುವರಿಯುತ್ತದೆ, ಇದ್ದಕ್ಕಿದ್ದಂತೆ ಒಬ್ಬ ಹುಡುಗಿ ಗುಡ್ಡಿಯ ಬಳಿ 
ಹೋಗುತ್ತಾಳೆ. ಉಳಿದವರು ಅವಳನ್ನು ಹಿಂಬಾಲಿಸುತ್ತಾರೆ]. 

ಎಲ್ಲಾ ಹುಡುಗಿಯರು ಒಟ್ಟಾಗಿ ಗುಡ್ಡಿ, ನೀನ್ಯಾಕೆ ಅಡಲ್ಲ ? 

[ಗುಡ್ಡಿ ಮಾತಿಲ್ಲದೆ ಮತ್ತೊಂದ್ದುಬದಿಗೆ ಸರಿದು ನಿಲ್ಲುತ್ತಾಳೆ. 
ಹುಡುಗಿ 1 : ನೀನ್ಯಾಕೆ ಆಟಿ ಆಡಲ್ಲ? 


ಗುಡ್ಡಿ : ನಾನು ಹೇಗೆ ಆಡ್ಲಿ ? (ನಿರಾಸೆ, ಆಯಾಸದಿಂದ... ) 
ನಾನಿನ್ನೂ ಪಾತ್ರೆ ತೊಳೀಬೇಕಿದೆ. ಮತ್ತೆ, ಮತ್ತೆ, ನಂಗೆ ತುಂಬಾ 
ಸುಸ್ತಾಗಿದೆ ...ನಂಗೆ ಯಾರೂ ಪ್ರೀತಿ ಮಾಡೋವ್ರೇ ಇಲ್ಲ, ಎಲ್ರೂ 
ಜೋರು ಮಾಡುತ್ತಾರೆ. ನನ್ನ ಬಯ್ತಾರೆ, | 


ರೈ 
Re [ನ ಚ್‌ 


ಗುಡ್ಡಿ 33 


(ಗುಡ್ಡಿ ಮಾತು ಕೇಳಿ ಉಳಿದ ಹುಡುಗಿಯರು ತಮ್ಮ ಕೆಲಸ ನೆನಪಾಗಿ ತಟ್ಟಗೆ 
ನಿಲ್ಲುತ್ತಾರೆ). 


ಹುಡುಗಿ 1: ಅಯ್ಯೋ, ನಾನು ನೀರು ತುಂಬಬೇಕಿತ್ತು, ಮರೆತೇ ಬಿಟ್ಟೆ 
ಹುಡುಗಿ 2 : [ಸ್ವಲ್ಪ ಮುಂದೆ ಬಂದು, ತಲೆ ಮೇಲೆ ಹೊಡೆದುಕೊಳ್ಳು ತ್ತಾ] 

ನಾನು ಅಣ್ಣಂದಿರ ಬಟ್ಟೆ ಒಗೆಯಬೇಕಿತ್ತು, ಮರೆತೇ ಬಿಟ್ನಲ್ಲ. 
ಹುಡುಗಿ 3 : ನಾನು ಬಟ್ಟೆ ಒಣಗಿ ಹಾಕಬೇಕು... 


ಹುಡುಗಿ 4 : [ಮುಂದೆ ಬಂದು ನಿರಾಸೆಯಿಂದ ಅತ ಇತ್ತ ನೋಡಿ, ಕಂಡು 
ಕುಳಿತು] ಹೌದು! ನಿಜಾಂದ್ರೆ ನಮ್ಮನ್ನು ಯಾರೂ ಪ್ರೀತೀನೇ 
ಮಾಡಲ್ಲ. ಎಲ್ರೂ ನನಗಂತಾರೆ, “ನೀನ್ಯಾಕೆ ಸ ಸಾಯಲ್ಲ” ? ಅಂತ. 
ಹುಡುಗಿ ೨ : [ಹುಡುಗಿ ಒಂದರ ಬಳಿ ಹೋಗಿ ಕುಳಿತು] ನನಗಂತೂ ಜಗತ್ತು 
ಸುಂದರ ಅನ್ಸುತ್ತೆ, ನಾನು ಮುಂದೆ ಓದಬೇಕು, ಬರೀಬೇಕು ಅಂತ 
ಆಸೆ ಇದೆ. 
ಹುಡುಗಿ 6 : ನನಗಂತೂ ಒಂದೊಂದ್ಸಲ ಕಾಯಿಲೆ ಬರಲಪ್ಪ ಅನ್ಸುತ್ತೆ, ಆಗ 
"ನಮ್ಮಣ್ಣನ ತರಾ ದಿನಾ ಕುಡಿಯೋಕೆ ಹಾಲು ಸಿಗುತ್ತೆ. ಕಾಯಿಲೆ 
ಇಲ್ಲಾಂದ್ರೆ ನನಗೆ ಹಾಲೇ ಕೊಡೊಲ್ಲ. 
ಹುಡುಗಿ 1 : . ನನಗೆ ಕೆಲಸ ಮಾಡಲು ಬೇಜಾರಾಗೋಲ್ಲ. ಅದ್ರೆ ನಮ್ಮಮ್ಮನ 
ಜೈಗುಳ ಸೇರೊಲ್ಲ. ನನ್ನ ನೋಡಿದ್ರೆ ಯಾವಾಗ್ಲೂ ಅಂತಾಳೆ 
ಹಗ ! ಪೀಡೆ ತೊಲಗಿತು ಅಂದ್ರೆ ಆರಾಮ ಆಗುತ್ತೆ' ಅಂತ 


ಹುಡುಗಿ 2 : ನನಗಂತೂ ನಮ್ಮಪ್ಪ ಅಜ್ಜಿ ಅಂದ್ರೆ ಹೆದರಿಕೆ ಆಗುತ್ತೆ. 
ಎಲ್ಲರೂ :  [ಗುಡ್ಲಿಯನ್ನು ಉದ್ದೇಶಿಸಿ ಪ್ರಶ್ನಿಸುತ್ತಾರೆ] 
ಬೇರೆಯವರ ಆಸ್ತಿ ಅಂದೈ ಏನು ಅಂತ ನಿನಗೆ ಗೊತ್ತೇನು ? 
[ಗುಡ್ಡಿ ಗೊತ್ತಿಲ್ಲವೆಂದು ತಲೆ ಅಲುಗಿಸುತ್ತಾಳೆ] 

[ಒಂದರೆಕ್ಷಣದ ನಂತರ ಒಬ್ಬಳು ಹುಡುಗಿ' ಎದ್ದು 'ಹೋಗಿ ರಂಗದ ಒಂದು 
ಮೂಲೆಯಲ್ಲಿ ನಿಂತು ಮತ್ತೊಂದು ಆಟಕ್ಕೆ ಗೆಳತಿಯರನ್ನು ಕರೆಯುತ್ತಾಳೆ. ಎಲ್ಲರೂ 
ಓಡಿ ಹೋಗಿ ರೈಲುಗಾಡಿ ಆಟ ಆಡುತ್ತಾರೆ) ಆಡುತ್ತಾ ವೇದಿಕೆಯ ಮಧ್ಯೆ ಬಂದು 
ವೃತ್ತಾಕಾರವಾಗಿ ನಿಂತು ಕೈಗಳನ್ನು ಮರದ ರೆಂಬೆಗಳಂತೆ ಮೇಲೆತ್ತಿ ಅತ್ತ-ಇತ್ತ ಬೀಸು 
ತ್ತಾರೆ. ನಂತರ ವೇದಿಕೆಯ ತುಂಬ ಚದುರಿ ಕೆಲವರು ಬಾಗಿ ನಿಲ್ಲುತ್ತಾರೆ. ಕೆಲವರು 
ಮೊಣಕಾಲೂರಿ ಕೂಡುತ್ತಾರೆ. ಬಾಡಿದ ರೆಂಬೆಗಳಂತೆ ಅಭಿನಯಿಸುತ್ತಾರೆ. `ನಂತರ 
ಒಮ್ಮೆಲೆ: ತಟಸ್ಥರಾಗುತ್ತಾರೆ]. ಹಿನ್ನೆಲೆಯಲ್ಲಿ ಹಾಡು : 


34 ಗಾಡಿ 


ಹಿಂದೂಸ್ಥಾನದ ಹೆಣ್ಣುಮಕ ಳು 
ಪರಕೀಯರು ನಾವು ಪರಕೀಯರು 

ಈ ನೆಲದ ಜೊಂಬೆಗಳು 

ಪರಕೀಯರು ನಾವು ಪರಕೀಯರು 
ದುಡಿಮೆ ಮಾಡುವ ದೇವತೆಗಳು 
ಪರಕೀಯರು ನಾವು ಪಠಕೀಯರು 
ಹಿಂದೂಸ್ಥಾನದ ಹೆಣ್ಣು ಮಕ್ಕಳು 
ಪರಕೀಯರು ನಾವು ಪರಕೀಯರು....... P 


ಆ 


ಇ ಶಕ 66 Me 

ಅಕ ಕೈಕೆ ಕ ಫೈಸ್‌ 2 

ನ್ನ ಬೌ 8 ಕೊ 4 wm 
ತ 1.1%0//((/7] 

ಕ ke 5 ಜೆ ಕ 


ಅಕ್ಷರ ದೀವಿಗೆ ಹಚ್ಚೋಣ ಬನ್ನಿ 


ಕ್ಷ 
(ಮೂವರು ಹುಡುಗಿಯರು ಮಹಿಳೆಯರ ಪರವಾಗಿ ಘೋಷಣೆ ಹಾಕುತ್ತಾರೆ. 
ಮತ್ತೆ ಮೊದಲಿನಂತೆ ನಿಲ್ಲುತ್ತಾರೆ. ಒಬ್ಬಳು ಮುಂದೆ ಬಂದು ಸಭಿಕರನ್ನು ಉದ್ದೇಶಿಸಿ : 
ನಮ್ಮ ದೇಶದಲ್ಲಿ ಹುಡುಗಿಯರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಈಗ ನೀವೆಲ್ಲಿ 
ನೋಡಿದ್ರಿ. ಹುಡುಗಿಯರನ್ನು ಪೂರ್ತಿ ನಿರ್ಲಕ್ಷ್ಯ ಮಾಡಿದಾರೆ, ಅವರನ್ನು ತುಳಿದು 
ಬಿಟ್ಟಿದಾರೆ, ಅವರಿಗೆ ಅಕ್ಷರ ಕಲಿಯುವ ಅವಕಾಶ ಇಲ್ಲದಾಗೆ ವಾಡಿದಾರೆ, ನವ್ಮೂ 


ಗುಡ್ಡಿ 35 


ಹುಡುಗಿಯರ ಜೀವಣದಲ್ಲಿ ಕನಸುಗಳಿವೆ ಆದರೆ ಸಂತಸವಿಲ್ಲ. ಸುಖವಿಲ್ಲ, ಬಣ್ಣವಿಲ್ಲ, 
ಗಂಧವಿಲ್ಲ. ಎಲ್ಲಠಿಂದ ಪ್ರೀತಿ ಗಳಿಸುವುದು ಪ್ರತಿ ಮಗುವಿನೆ ಹಕ್ಕು ಆದರೆ ಹಂಡಂ 
ಗಿಯರಿಗೆ ಎಷ್ಟು ಪ್ರೀತಿ ದೊರೆಯುತ್ತಿದೆ ? ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರೀತಿಬೇಕಂ; 
ಪ್ರೀತಿ ಕೊಡಿ, ಪ್ರೀತಿ ಕೊಡಿ, 


ಮಹಾಧ್ಯಕ್ಷರು 


ಉಪ-ಮಹಾಧ್ಯಕ್ಷರು 


ಸಂಚಾಲಕಿ 


ಸಹ-ಸಂಚಾಲಕಿ 


ಸಮತಾ 


ರಾಜ್ಯ ಸಮಿತಿಯ ಪದಾಧಿಕಾರಿಗಳು 


ಪ್ರಧಾನ ಸಮಿತಿ 


ಶ್ರೀಮತಿ ನಾಗಮ್ಮ ಕೇಶವಮೂರ್ತಿ 
ಸಚಿವರು, ಬೃಹತ್‌ ಮತ್ತು ಮಧ್ಯಮ ಪ್ರಮಾಣದ 
ಕೈಗಾರಿಕಾ ಸಚಿವಾಲಯ 


ಶ್ರೀಮತಿ ರೇಣುಕಾ ವಿಶ್ವನಾಥನ್‌ 
ವ್ಯವಸ್ಥಾಪಕ ನಿರ್ದೇಶಕರು, 


ಕರ್ನಾಟಕ ರಾಜ ಸ ಹಣಕಾಸು ಸಂಸ್ಥೆ 


ಶ್ರೀಮತಿ ತಾರಾ ಅಜಯ್‌ ಸಿಂಗ್‌ 
ನಿರ್ದೇಶಕರು, ಮಹಿಳಾ ಅಭಿವೃದ್ಧಿ ನಿಗಮ 


ಶ್ರೀಮತಿ ಲಕ್ಷ್ಮಿ ನಿಜಾಮುದ್ದೀನ್‌ 


ಸಮಾಜ ಸೇವಾಕರ್ತೆ 


ಕಾರ್ಯ ನಿರ್ವಾಹಕ ಸಮಿತಿ 


ಶ್ರೀಮತಿ ಎಸ್‌.ಜಿ. ಸುಶೀಲಮ್ಮ 
ಸುಮಂಗಲಿ ಸೇವಾಶ್ರಮ 


ಶ್ರೀಮತಿ ಸತ್ಯಾ ಎಸ್‌. 
ಪತ ಕರ್ತೆ 


ಶ್ರೀಮತಿ ಕೆ.ಎಸ್‌. ವಿಮಲಾ 
ಜನವಾದಿ ಮಹಿಳಾ ಸಂಘಟನೆ 


ಪ್ರಾಯೋಜಕರು 


ಕ 


ಕರ್ನಾಟಕ ರಾಜ್ಯ 


ಹಣಕಾಸು ಸಂಸ್ಥೆ 


ಬೆಂಗಳೂರು 


ಗೋಕಲ ಕರ್‌ ಪಾರ ಉಆಿತ್‌ಕೂರ್ಣಕ್‌ ತ್‌! 


ಜಾಮಾ 


ಕ 
ನತ್ತ 
ಸ 


ಶಿ % ya od ಟ್ಟ 4 pe ಫ್‌ ಫಿ” ೪: ಗತ 
ಚ ಯ ಲ್ನ ಟ್ಟು ಪಾ ನಿಜೂ ಟಟ 


ಏಕಿ 
ತ 


ಹ ವಾರಾ ಶಂಖ 
ಇ 
6 ತಿ 
p3 


RS 90೪77೪ 0೬02411433 ಇ 3 .ಆಆ2೪) ಸ2೫'ಕ,1, ಆಖ 


೫೫ MN 


BUT HE ಗಗ ರಾಧ RT ಪುರಾ 0% ಶಫೀ 4 0ಬ dN: ಜಳ ನನಲ ಜೂ ಉ720ಕ ಬತ ಸಾನ ಟಟ ಗ ರ Wri FS 


VELEN 


ಭ್‌ 


Ke 21 ಬಾ ವ 


~ 


pS 


Od 


RRR ತಳು ಗುಳು ನುಡ ಇಳು ತ್ನ ಸುಡಲು ಡಾ ಇಲ್ಲಲ 


ಶ್ರೀಮತಿ ಎನ್‌. ಇಂದಿರಮ್ಮ 
ಭಾರತ ಜ್ಞಾನ ವಿಜ್ಞಾನ ಸಮಿತಿ 


ಶ್ರೀಮತಿ ಎನ್‌. ಗಾಯತ್ರಿ 
ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ 


ಶ್ರೀಮತಿ ಉಮಾ ಕುಲಕರ್ಣಿ 
ಮಹಿಳಾ ಸಮಿತಿ 


ಶ್ರೀಮತಿ ವಾಣಿ ಚಟರ್ಜಿ 
ವಿಜ್ಞಾ ನಿ, ಭಾರತೀಯ ವಿಜ್ಞಾನ ಮಂದಿರ 


ಶ್ರೀಮತಿ ಅನಿತಾ ಕೌಲ್‌ 
ಅಪರ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ 


ಶ್ರೀಮತಿ ವಿ. ಮಂಜುಳಾ 
ಸಹ ಕಾರ್ಯದರ್ಶಿ, ಆಹಾರ ಇಲಾಖೆ 


ಶ್ರೀ ಎಸ್‌.ಎಂ. ಜಾಂದಾರೆ 
ನಿರ್ದೇಶಕರು, ವಯಸ್ಕರ ಶಿಕ್ಷಣ ಇಲಾಖೆ 


ಶ್ರೀ ಎಂ.ಎಚ್‌. ಶ್ರೀಧರಮೂರ್ತಿ 
ಕಾರ್ಯದರ್ಶಿ, ಭಾರತ ಜ್ಞಾನ ವಿಜ್ಞಾನ ಸಮಿತಿ 


ಶ್ರೀ ಎಚ್‌.ಎಸ್‌. ನಿರಂಜನಾರಾಧ್ಯ 
ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು 


ಸ 2 2 22 ಬಸ ಇಇ ೧ ೦|' , | 


ಸತುತ ತು? ತುತ? NA ತಾತಾ ತಾತಾ ಡು 


ಸಮತಾ ಏಕೆ? 


ಭಾರತದಲ್ಲಿ ಪುರುಷರಿಗಿಂತ ಮಹಿಳಾ ಅನಕ್ಷರಸ್ಥರೇ ಅಧಿಕ. ಮಹಿಳಾ 
ಸಾಕ್ಷರತೆಯ (ಪ್ರಮಾಣ ಕೇವಲ 39.4%.) ಕಾರಣ ಶಾಲೆಗೆ ದಾಖಲಾಗದ ಮತ್ತು 
ಮಧ್ಯದಲ್ಲೇ ಶಾಲೆ ಬಿಟ್ಟು ದುಡಿಯಲು ತೊಡಗುವ ಹೆಣ್ಣುಮಕ್ಕಳೇ ಹೆಚ್ಚು. 
ಮಹಿಳೆಯರು ಎರಡನೇ ದರ್ಜೆ ಸ್ಥಾನಮಾನ ಪಡೆಯಲು, ಜಗತ್ತಿನ ದೌರ್ಜನ್ಯಗಳಿಗೆ 
ತುತ್ತಾಗಲು, ಸಾಂಪ್ರದಾಯಿಕ ಸಂಕೋಲೆಗಳಿಂದ ಬಂಧಿತಳಾಗಲು ಶಿಕ್ಷಣದ ಕೊರ 
ತೆಯೇ ಕಾರಣ. ಇಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ 
ಸುಧಾರಣೆಗೆ ಸಾಕ್ಷರತಾ ಆಂಧೋಲನ ಬುನಾದಿಯಾಗಬಲ್ಲದು ಎಂಬುದನ್ನು ದೇಶದಾ 
ದ್ಯಂತ ನಡೆಯುತ್ತಿರುವ ಆಂಥೋಲನದಲ್ಲಿ ಪಾಲ್ಗೊಳ್ಳುತ್ತಿರುವ ಮಹಿಳೆಯರೇ 
ಸಾಕ್ಷಿಯಾಗಿದ್ದಾರೆ. ಸಂಪೂರ್ಣ ಸಾಕ್ಷರತಾ ಆಂಧೋಲನದಿಂದ ರೂಪುಗೊಂಡಿರುವ 
ಮಹಿಳಾ ಶಕ್ತಿ ಹೆಚ್ಚಿನ ಶಿಕ್ಷಣ ಹಾಗೂ ಸಮಾನತೆಯ ಹೋರಾಟಕ್ಕಾಗಿ ಸಿದ್ಧಪಡಿಸಲು 
“ಸಮತಾ” ಮಹಿಳಾ ಕಲಾ ಜಾಥ ಹಮ್ಮಿಕೊಳ್ಳಲಾಗಿದೆ. 


ಸಮತಾ ಎಂದರೆ ಮಹಿಳೆಯರನ್ನು ಅನಕ್ಷರತೆ ಮತ್ತು ಅಜ್ಞಾನದಿಂದ ವಿವೇಚನೆ 
ಗೊಳಿಸುವ ಹೋರಾಟ. ಈ ಹೋರಾಟದ ಹಾದಿ ಬಹುದೂರ. 


ಮಹಿಳೆಯರ ಶಿಕ್ಷಣಕ್ಕಾಗಿ ಆರಂಭವಾಗಿರುವ ಈ ಹೋರಾಟ ಮಹಿಳೆಯರ 
ಸಮಾನತೆಗಾಗಿ ನಡೆಯಬೇಕಾದ ಮಹತ್ತರ ಹೋಶಾಟದ ಒಂದು ಭಾಗ ಮಾತ್ರ. 
ಇದು ಮಹಿಳೆಯರನ್ನು ಅನಕ್ಷರಸ್ಥರನ್ನಾಗಿ ಮತ್ತು ಗುಲಾಮರನ್ನಾಗಿ ಇಟ್ಟಿ ರುವ 
ಶಕ್ತಿಗಳ ವಿರುದ್ಧದ ಹೋರಾಟವಾಗಬೇಕಾಗಿದೆ. 


ಮಹಿಳೆಯರು ತಮ್ಮ ಮೇಲಿನ ದೌರ್ಜನ್ಯ ಮತ್ತು ಅಸಮಾನತೆಯ ವಿರುದ್ಧ 
ತಾವೇ ಹೋರಾಡುವಂತೆ ಮಾಡಲು ಅವರಿಗೆ ಶಿಕ್ಷಣ ನೀಡಬೇಕಾದ್ದು ಮೂಲಭೂತ 
ಅಗತ್ಯ ಎಂಬ ಸಂದೇಶವನ್ನು ಸಮಾಜದ ಎಲ್ಲಾ ವರ್ಗಗಳಲ್ಲಿ ಬಿತ್ತುವುದು ಸಮತಾ 
ಕಲಾ ಜಾಥಾದ ಮುಖ್ಯ ಉದ್ದೇಶ. 


ME SEE EE EE EEE EEE 


